| ಶ್ರೀ ವಿದ್ಯಾಶಂಕರೋ ವಿಜಯತೇ ॥ 


ಆತ್ಕಿಬ್ಹಾಟ ಲಹರಿ 


(ಅಧ್ಯಾತ್ಮ ಗೀತೆಗಳ ಸಂಗ್ರಹ) 


ಬ್ರಹ್ನಜಕವಿ ಶ್ರೀದೇವರಾಯ ಕುಲಕರ್ಣಿ 


ಅಂಗಿ ವ 
(ಹೊಂಬಳ) 


ಆತಜಾನ ಲಹರಿ / ೧ 
೬ "ಈ 


“ATMAJNANA LAHARI” — 
written by Brahmajnakavi Sri Devaraya Kulakarni (Hombala) 
Published by 


Third Edition : 2015 

Copies : 800 

Pages ; 1068 

Price :  Rs.50/- 

© : Author 

ಆತ್ಮಜ್ಞಾನ ಲಹರಿ 

ಬ್ರಹ್ಮಜ್ಞಕವಿ ಶ್ರೀದೇವರಾಯ ಕುಲಕರ್ಣಿ (ಹೊಂಬಳ) 
ಪ್ರಕಾಶಕರು 

ತೃತೀಯ ಮುದ್ರಣ : 2015 

ಹಕ್ಕುಗಳು : ಲೇಖಕರದು 

ಪುಟಗಳು 108 

ಬೆಲೆ : ರೂ. 50/- 

ಪತಿಗಳು : ೨00 

ಮುದ್ರಣ : ಮಾರುತಿ ಪ್ರಿಂಟಿಂಗ್‌ ಪ್ರೆಸ್‌ 


ಬೆಂಗಳೂರು-26 
ಮೊ.: 9964502993 


೨ / ಆತಜಾನ ಲಹರಿ 
೬ ಇ 


ಲಹರಿಯಲ್ಲಿಳಿಯುವ ಮೊದಲು 


ಅಧ್ಯಾತ್ಮ ಗೀತೆಗಳ ಸಂಗ್ರಹವಾದ ಅತ್ನಜ್ಞಾನ ಲಹರಿಯು ಮೂರನೆಯ ಬಾರಿ 
ಮುದ್ರಣ ಕಾಣುತ್ತಿರುವದು ಅತ್ಯಂತ ಸಂತಸದಾಯಕ ವಿಷಯವಾಗಿದೆ. 
ವಿಷಯವಾಸನೆಗಳು ಬಲವಾಗಿ ಇಂದ್ರಿಯಲೋಲುಪತೆಗೆ ಒಳಗಾಗುತ್ತಿರುವ 
ಬಹುಸಂಖ್ಯಾತರಿಂದ ಒಳಗೊಂಡಿರುವ ಈ ಸಮಾಜದಲ್ಲಿ ಅಧ್ಯಾತ್ಮ ಗೀತೆಗಳ 
ಕಡೆಗೆ ಕೆಲವರಾದರೂ ಗಮನ ಕೊಡುತ್ತಿರುವದು ಸಮಾಧಾನಕರ ಮತ್ತು 
ಸಂತೋಷಕರವಾದ ಸಂಗತಿ. ಸುಮಾರು ಐದು ದಶಕಗಳ ಹಿಂದೆ ಶ್ರೀ ದೇವರಾವ 
ಕುಲಕರ್ಣಿಯವರು ಈ ಸಂಗ್ರಹವನ್ನು ಪ್ರಕಟಿಸಿದ್ದರು. ಆ ಎಲ್ಲ ಪ್ರತಿಗಳು ಮುಗಿದ 
ಕಾರಣ ಸುಮಾರು ಒಂದು ದಶಕದ ಹಿಂದೆ ಕಿರೇಸೂರಿನ ಶ್ರೀ ದಾಸೋ 
ನಾರಾಯಣ ಕುಲಕರ್ಣಿಯವರು ಶ್ರೀ ದೇವರಾವ ಕುಲಕರ್ಣಿಯವರ ಒಪ್ಪಿಗೆ 
ಪಡೆದು ಆತ್ಮಜ್ಞಾನ ಲಹರಿಯ ಎರಡನೇಯ ಅವೃತ್ತಿಯನ್ನು ಪ್ರಕಟಿಸಿದರು. ಆ 
ಆವೃತ್ತಿಯ ಎಲ್ಲ ಪ್ರತಿಗಳು ಖಾಲಿಯಾದ ಕಾರಣ ಈಗ ಮೂರನೆಯ 
ಮುದ್ರಣವನ್ನು ಈ ಲಹರಿ ಕಾಣುತ್ತಲಿದೆ. ಈ ಮುದ್ರಣದ ಮತ್ತು ಪ್ರಕಾಶನದ 
ಹೊಣೆಗಾರಿಕೆಯನ್ನು ಹೊತ್ತಿರುವ ಎಲ್ಲ ಮಹನೀಯರಿಗೆ ಹೃತ್ಪೂರ್ವಕ 
ಅಭಿನಂದನೆಗಳು. 


ಆತ್ಮಜ್ಞಾನ ಲಹರಿಯು ಅನೇಕ ಸಣ್ಣ ಮತ್ತು ದೊಡ್ಡ 
ಪ್ರವಾಹಗಳಿಂದೊಡಗೂಡಿದ ಮಹಾ ಅಲೆಯಾಗಿದೆ. ಇಲ್ಲಿ ಸಣ್ಣ ಮತ್ತು ದೊಡ್ಡ 
ಎಂಬ ಶಬ್ದಗಳನ್ನು ಸಂಖ್ಯಾತ್ಮಕವಾಗಿ ಉಪಯೋಗಿಸಲಾಗಿದೆಯೇ ಹೊರತಾಗಿ 
ಗುಣಾತ್ಮಕವಾಗಿ ಅಲ್ಲ. ಏಕೆಂದರೆ ಎಲ್ಲ ಲಹರಿಗಳಲ್ಲಿಯೂ ಹರಿಯುತ್ತಿರುವ ಜ್ಞಾನ 
ಗಂಗೆ ಏಕರೂಪವಾಗಿದ್ದಾಳ. ದಾವಣಗೇರಿಯಲ್ಲಿ ಹಿಂದಿ ಶಿಕ್ಷಕರಾಗಿದ್ದ ಶ್ರೀಮತಿ 
ನಾಗಮ್ಮ ಅವರ ಒಂದೇ ಪ್ರವಾಹ ಈ ಲಹರಿಯಲ್ಲದ್ದು ಅದು ಸದ್ಗುರುವಿನ ಲಕ್ಷಣ, 
ಸ್ವಭಾವ ಮತ್ತು ಅಂಥವರನ್ನು ಗುರುವಾಗಿ ಪಡೆಯಬೇಕಾದರೆ ಪೂರ್ವಸಂಚಿತ 
ಭಾಗ್ಯಬೇಕಾಗುತ್ತದ ಎಂಬ ಸಂಗತಿಯನ್ನು ತಿಳಿಸುತ್ತದೆ. ಕೋಳಿವಾಡದ ಕೃಷ್ಣಕ್ಕ 
ರಚಿಸಿದ ಎರಡು ಗೀತೆಗಳು ಈ ಲಹರಿಯಲ್ಲಿ ಮಹತ್ವವನ್ನು ಪಡೆದಿವೆ. ಒಂದರಲ್ಲಿ 
ಬಂಧನ ಬಿಡಿಸಿದ ಸದ್ಗುರುವನ್ನು ನಮಿಸಿದರೆ ಮತ್ತೊಂದರಲ್ಲಿ ಗುರುವಿನಲ್ಲಿಯೇ 
ತ್ರ್ಯ೦ಬಕೇಶ್ವ್ಚರ, ಪ್ರಯಾಗ, ವಾರಾಣಸಿ, ಗಯಾ, ಅಯೋಧ್ಯೆ, ಮಥುರಾ, 


ಆತ್ಮಜ್ಞಾನ ಲಹರಿ /೩ 


ವೃಂದಾವನ, ಹರಿದ್ದಾರ, ಬದರಿ, ಕೇದಾರ ಮುಂತಾದ ಪುಣ್ಯ ಕ್ಷೇತ್ರಗಳು ಹಾಗೂ 
ಆ ಕ್ಷೇತ್ರಾಧಿದೇವತೆಗಳು ಇರುವ ಸಂಗತಿಯನ್ನು ತಿಳಿಸುತ್ತ ಸಮಸ್ತ ಭಾರತದ 
ದರ್ಶನ ಮಾಡಿಸುತ್ತದೆ. ಜಯಲಕ್ಷ್ಮೀ ಇನಾಮದಾರ ಅವರು ಶ್ರೇಷ್ಠ ಗಮಕಿಗಳು 
ಮತ್ತು ಶ್ರೀ ದೇವರಾವ ಕುಲಕರ್ಣಿಯವರ ಆತ್ಮೀಯ ಶಿಷ್ಕರೂ ಸಹ. 
ಗುರುವಿನಿಂದ ಪ್ರಭಾವಿತರಾದ ಅವರು ಕೆಲವು ಪದ್ಯಗಳನ್ನು ರಚಿಸಿದ್ದಾರೆ. 
ಅವುಗಳಲ್ಲಿ ಏಳು ಪದ್ಯಗಳು ಈ ಲಹರಿಯಲ್ಲಿ ಬಂದು ಸೇರಿವೆ. ಆರಂಭದಲ್ಲಿ 
ಗುರುವಿಗೆ ಶರಣಾಗುವಿಕೆ, ಅದರಿಂದ ದೇಹಾಭಿಮಾನದ ತ್ಯಾಗ, ತನ್ಮೂಲಕ ದೇಹ 
ತಾನಲ್ಲವೆಂಬ ವಿವೇಕ ಹಾಗೂ ಕೊನೆಯಲ್ಲಿ ಆತ್ಮಾನಂದದ ಸ್ಪರೂಪ-ಈ ಎಲ್ಲ 
ಎವರಣೆಯನ್ನು ಈ ಪದ್ಯಗಳಲ್ಲಿ ಕಾಣಬಹುದಾಗಿದೆ. ಶಲವಡಿಯ 
ಸದಾಶಿವರಾಯರು ಶ್ರೀ ದೇವರಾವ ಕುಲಕರ್ಣಿಯವರ ಆತ್ಮೀಯರಾದವರಲ್ಲಿ 
ಒಬ್ಬರು. ಅವರೂ ಸಹ ಶ್ರೀ ದೇವರಾವ ಕುಲಕರ್ಣಿಯವರನ್ನು ಗುರುವೆಂದು 
ಭಾವಿಸಿ ಅವರಿಂದ ಪ್ರಭಾವಿತರಾಗಿ ಗೀತೆಗಳನ್ನು ರಚಿಸಿದವರು. ಅವರ ಹತ್ತು 
ಗೀತೆಗಳು ಈ ಲಹರಿಯ ಭಕ್ತಿವೇಗವನ್ನು ವರ್ಧಿಸಿವೆ. ಇಂದ್ರಿಯ ಸುಖಗಳ ಬೆನ್ನು 
ಹತ್ತಿರುವ ನನಗೆ 'ನಿಜ ಮುಕುತಿಯ ಪಥವಾ ತೋರಿಸಿ' ಎಂದು ಗುರುವನ್ನು 
ಕೇಳಿಕೊಂಡಾಗ ವೇದದ ಸಾರವ ತಿಳಿಸಿ, ವಾದದ ಛಲವ ಅಳಿಸಿ, ಚಿತ್ರಕ 
ಶಾಂತಿಯನು ತರಿಸಿದ ಗುರುವನ್ನು ಕೊಂಡಾಡುತ್ತಾರೆ. ಆತ್ಮಜ್ಞಾನದ ಪಥದಲ್ಲಿದ್ದಾಗ 
ಕರ್ಮದ ಮರ್ಮ ಅರಿತು ಅದು ಮೋಕ್ಷಕೆ ಕಂಟಕ ಎಂದು ತಿಳಿಸುತ್ತಾರೆ. 
ಕೊನೆಯಲ್ಲಿ ಆತ್ಮಾನಂದವನ್ನು ಎಂದಿಗೂ ಪೋಗದ ನಿತ್ಯ ಸುಖ ಎಂದು 
ಸಾರುವದನ್ನು ನಾವು ಕಾಣಬಹುದಾಗಿದೆ. 


ಈ ಲಹರಿಯಲ್ಲಿ ಪ್ರಕಾಂಡ ಪಂಡಿತ, ಉತ್ತಮ ವಾಗ್ಮಿ ಶಾಂಕರವೇದಾಂತನ್ನು 
ಕರಾತಲಾಮಲಕ ಮಾಡಿಕೊಂಡ, ಶ್ರೀ ದೇವರಾವ ಕುಲಕರ್ಣಿಯವರಿಗೆ 
ಗುರುವಾಗಿ ವೇದಾಂತ ಪರಿಚಯಿಸಿದ ಬ್ರಹ್ಮಶ್ರೀ ಶ್ರೀ ಶಂಕರ ಭಟ್ಟ 
ಅಗ್ನಿಹೋತ್ರಿಯವರ ಇಪ್ಪತ್ತು ಗೀತೆಗಳೂ ಇದ್ದು ಅವೆಲ್ಲವೂ ಅಧ್ಯಾತ್ಮಗಂಗಾ 
ನದಿಯ ಘಾಟಗಳೋಪಾದಿಯಲ್ಲಿವೆ. ಯಾವ ರೀತಿಯಾಗಿ ಗಂಗಾ ನದಿಯ 
ಮೇಲಿರುವ ಪ್ರತಿಯೊಂದು ಘಾಟುಗಳಿಗೆ ಒಂದೊಂದು ವೈಶಿಷ್ಟ್ಯವಿದೆಯೋ ಅದೇ 
ರೀತಿಯಾಗಿ ಇಲ್ಲಿರುವ ಇಪ್ಪತ್ತು ಪದ್ಯಗಳು ಅಧ್ಯಾತ್ಮ ಮಾರ್ಗದಲ್ಲಿ ಕ್ರಮಿಸುವವರಿಗೆ 
ಅಗತ್ಯವಾಗಿರುವ ಅಂಶಗಳನ್ನು ಕಾವ್ಯಾತ್ಮಕವಾಗಿ, ರೂಪಕಾತ್ಮವಾಗಿ ಹಾಗೂ 
ಉಪದೇಶಾತ್ಮಕವಾಗಿ ತಿಳಿಸುವದರಿಂದ ವಿಶಿಷ್ಟವಾಗಿವೆ. ಮುಕ್ತ ಪುರುಷನ 
ಲಕ್ಷಣವನ್ನು ತಿಳಿಸುವಾಗ ಅತಿವ್ಯಾಪ್ತಿ ದೋಷ ಹೇಗೆ ಬರುವದು ಎಂಬುದನ್ನು 
ಪಾಂಡಿತ್ಯ ಪೂರ್ಣವಾಗಿ ನಿರೂಪಿಸುತ್ತಾರೆ. ದೇಹವನ್ನು ಗೂಡಿಗೆ ಹೋಲಿಸಿ 
ಆತ್ಮನನ್ನು ಹಕ್ಕಿಗೆ ಹೋಲಿಸಿ ದೇಹ ನಿತ್ಯವಲ್ಲವೆಂಬುದನ್ನು ರೋಚಕವಾಗಿ 


೪ / ಆತ್ಮಜ್ಞಾನ ಲಹರಿ 


ತೋರಿಸಿದ್ದಾರೆ. ಇನ್ನೊಂದು ಪದ್ಯದಲ್ಲಿ ದೇಹವನ್ನು ಗೃಹವೆಂದು ಭಾವಿಸಿ 
ಆತ್ಮನನ್ನು ದೇವರೆಂದು ಭಾವಿಸಿ ಅಲ್ಲಿ ನಡೆಯುವ ಪೂಜಾವಿಧಾನವನ್ನು 
ಹೃದಯಂಗಮವಾಗಿ ವಿವರಿಸಿದ್ದಾರೆ. ದೇಹವೇ ತಾನೆಂದು ಬಗೆದಿರುವ 
ಜೀವಾತ್ಮನನ್ನು ದೆವ್ಪಕ್ಕ ಹೋಲಿಸಿ ರಚಿಸಿದ ದುರ್ಗಾ ರಾಗದ ಪದ್ಯವು ಮನುಷ್ಯನ 
ಅಜ್ಞಾನವನ್ನು ಸಷ್ಟವಾಗಿ ತೋರಿಸುತ್ತದೆ. ಅವಸ್ಥಾತ್ರಯವನ್ನು ದಾಟಿ ಇರುವ 
ಆತ್ಮನನ್ನು ಅರಿಯದಿರುವ ಜನರನ್ನು ಕಂಡು ಅಳುವು ಬರುತಿದೆ ಎನಗೆ ಅಳುವು 
ಬರುತಿದೆ ಎಂದು ಹೇಳುವಲ್ಲಿ ಮಾರ್ದವ ಹೃದಯ ಕಾಣುವದು. ಹೇಗೆ 
ಸೇವಿಸಲಯ್ಯಾ ಶ್ರೀ ಗುರುವೇ ನಿನ್ನ ಎಂಬ ಪದ್ಯದಲ್ಲಿ ಆತ್ಮನು ಯಾವ 
ಪ್ರಮಾಣಗಳಿಗೂ ಗೋಚರನಲ್ಲ ಎಂದು ಪರೋಕ್ಷವಾಗಿ ತಿಳಿಸಿರುವರು. ಶ್ರೀ 
ಶಂಕರ ಭಟ್ಟರ ಪದ್ಯಗಳಲ್ಲವೂ ಅವರ ಪ್ರಖರ ಪಾಂಡಿತ್ಯದಲ್ಲಿ ಬೆಳಗುವದನ್ನು 
ಕಾಣಬಹುದಾಗಿದೆ. ಅವರ ಎಲ್ಲ ಪದ್ಯಗಳಲ್ಲಿ ನಾರಾಯಣ 
ನಾಮಾಂಕನವಿರುವದನ್ನು ಗುರುತಿಸಬಹುದು. 


ಉಲ್ಲೇಖಿತ ಐವರ ರಚನೆಗಳನ್ನು ಬಿಟ್ಟರೆ ಉಳಿದ ಎಲ್ಲ ರಚನೆಗಳು ಶ್ರೀ 
ದೇವರಾವ ಇವರಿಂದ ರಚಿತವಾಗಿವೆ. ವೇದಾಂತ ಚತುರ, ಬ್ರಹ್ಮಜ್ಞಕವಿ, ಅಭಿನವ 
ಯಾಜ್ಞವಲ್ಕ್ಯ ಮುಂತಾದ ಬಿರುದಾಂಕಿತ ಶ್ರೀ ದೇವರಾವ ಅವರ ಗೀತೆಗಳಲ್ಲಿ 
ಅವರ ಜೀವನವೇ ಬಿಂಬಿತವಾಗಿರುವದನ್ನು ಕಾಣಬಹುದಾಗಿದೆ. ನವಕೋಟಿ 
ನಾರಾಯಣ ಭಗವಂತನ ಅಪೇಕ್ಷೆಯಂತೆ ಪುರಂದರ ದಾಸರಾಗಿ ಪುರಂದರವಿಠಲ 
ನಾಮಾಂಕನದಿಂದ ಪದ್ಯಗಳನ್ನು ರಚಿಸಿದಂತೆ ಆಗರ್ಭ ಶ್ರೀಮಂತರಾದ 
ಹೂ೦ಬಳದ ಶ್ರೀ ದೇವರಾವ ಅವರು ಭಗವದಿಚ್ಛೆಯಂತೆ ಅಕಿಂಚನರಾಗಿ ಶ್ರೀ 
ಗುರು ದತ್ತಾತ್ರಯರ ಅನುಗ್ರಹದಿ೦ದ ಶಂಕರಾರ್ಯ, ಗುರುಶಂಕರ, ಶಂಕರಗುರು 
ನಾಮಾಂಕನದಿಂದ ಅನೇಕ ಪದ್ಯಗಳನ್ನು ರಚಿಸಿದ್ದಾರೆ. ಅಗ್ನಿಹೋತ್ರಿ ಶಂಕರಭಟ್ಟರು 
ಅವರಿಗೆ ಶಾಂಕರವೇದಾಂತವನ್ನು ಪರಿಚಯಿಸಿದರೆ ಹೂಳೇನರಸಿಪುರದ ಶ್ರೀ ಶ್ರೀ 
ಸಚ್ಚಿದಾನೇಂದಸರಸ್ತತಿ ಸ್ವಾಮಿಗಳು ಅವರಿಗೆ ಅದ್ವೈತ 
ಅನುಭೂತಿಯನ್ನುಂಟುಮಾಡಿದರು. ಆದ್ದರಿಂದ ಅವರ ಪದ್ಯಗಳಲ್ಲಿ ಜ್ಞಾನ ಮತ್ತು 
ಭಕ್ತಿ ಎರಡೂ ಮೇಳವಿಸಿರುವದನ್ನು ನಾವು ಕಾಣಬಹುದಾಗಿದೆ. ಗಾಣಗಾಪುರದ 
ಶ್ರೀಪಾದ ಶೀ ವಲ್ಲಭಟ್ಟರನ್ನು ನರಸೋಬವಾಡಿಯ ನರಸಿಂಹಸರಸ್ಪತಿಯವರನ್ನು, 
ತ್ರಿಮೂರ್ತಿ ರೂಪದ ಶ್ರೀದತ್ತಾತ್ರಯರನ್ನು, ಶಂಕರಭಟ್ಟ ಅಗ್ನಿಹೋತ್ರಿಯವರನ್ನು 
ಮತ್ತು ಶ್ರೀ ಶ್ರೀ ಸಚ್ಚಿದಾನೇಂದ್ರಸರಸ್ಸತಿ ಸ್ವಾಮಿಗಳವರನ್ನು, 
ಆದಿಶಂಕರಾಚಾರ್ಯರನ್ನು ಹಾಗೂ ಕೃಲಾಸಾಧಿಪತಿಯಾದ ಪರಮೇಶ್ವರನನ್ನು 
ಗುರುಗಳೆಂದು ಭಾವಿಸಿ ಆತ್ಮಜ್ಞಾನ ಮಾಡಿಸಲು ನಮಿಸಿರುವದನ್ನು ಕೆಲವು 
ಪದ್ಯಗಳಲ್ಲಿ ಕಂಡರೆ ಬೇಡಿಕೂಂಡಿರುವದನ್ನು ಹಲವು ಗೀತೆಗಳಲ್ಲಿ ಕಾಣುತ್ತೇವೆ. 


ಆತಜಾನ ಲಹರಿ / ೫ 
೬ ಇ 


ಅವರ ಬಿನ್ನಹ, ಬಯಕೆ, ಬೇಡಿಕೆ ಮುಂತಾದವುಗಳು ಹೃತ್ಪೂರ್ವಕವಾಗಿ 
ಹೊರಹೊಮ್ಮಿರುವದನ್ನು ಅವರ ಪದಪುಂಜಗಳು ಸ್ಪಷ್ಟಪಡಿಸುತ್ತವೆ. ಅದ್ವೈತ 
ವೇದಾಂತದ ಪರಿಕಲ್ಪನೆಗಳಾದ ಬ್ರಹ್ಮ ಸತ್ಯ, ಜಗನ್ಮಿಥ್ಯಾ, ಅವಸ್ಥಾತ್ರಯಾತೀತನಾದ- 
ಅನುಭವಗಮ್ಯನಾದ-ದೇಹಾದಿಸಂಘಾತಗಳಿಗಿಂತ ಭಿನ್ನನಾದ-ಆತ್ಮನ ಸ್ವರೂಪ 
ಇವುಗಳ ವಿವರಣ ಅವರ ಪದ್ಯಗಳಲ್ಲಿ ಪುನಃಪುನಃ ಕ೦ಡುಬರುತ್ತವೆ. ಆತ್ಮಜ್ಞಾನಕ್ಕೆ 
ಸೋಪಾನಗಳಾದ ಶ್ರವಣ, ಮನನ, ನಿದಿಧ್ಯಾಸನಗಳ ಉಲ್ಲೇಖ ಅವರ ಗೀತೆಗಳಲ್ಲಿ 
ತುಂಬಿಕೊಂಡಿವೆ. ಬ್ರಹ್ಮಜ್ಞಾನಕ್ಕೆ ಅಗತ್ಯವಾಗಿ ಬೇಕಾಗಿರುವ ನಿತ್ಯಾನಿತ್ಯವಸ್ತುವಿವೇಕ, 
ಇಹಾಮುತ್ತಭೋಗವಿರಾಗ,  ಶಮದಮಾದಿ ಸಾಧನಸಂಪತ್‌ ಮತ್ತು 
ಮುಮುಕುತ್ತಗಳ ವಿವರಣೆಯನ್ನು ಅವರ ಪದ್ಯಗಳು ಹೇರಳವಾಗಿ ನೀಡುತ್ತವೆ. 
ಗುರೂಪದೇಶವನ್ನು ಮಳಗೆ, ಮುಮುಕುತ್ತವನ್ನು ಮೋಡಕ್ಕೆ ಸುವಿಚಾರವನ್ನು 
ಮಿಂಚಿಗೆ, ಶ್ರವಣವನ್ನು ಸುಳಿಗಾಳಿಗೆ, ವೈರಾಗ್ಯವನ್ನು ರಂಟಿಹೊಡೆಯುವದಕ್ಕೆ, 
ಪರಮಾರ್ಥವನ್ನು ಬೀಜಾರೊಪಣಕ್ಕೆ, ನರಜನ್ಮವನ್ನು ಹೊಲಕ್ಕೆ, ಮುಕ್ತಿಯನ್ನು 
ಬೆಳೆಗೆ ಹೋಲಿಸಿ ರಚಿಸಿದ ಪದ್ಯದಲ್ಲಿ ಆತ್ಮಜ್ಞಾನವನ್ನು ಕೃಷಿಗೆ ಹೋಲಿಸಿ 
ಜನಸಾಮಾನ್ಯರಿಗೆ ವೇದಾಂತಶಾಸ್ತ್ರದ ರಹಸ್ಯವನ್ನು ತಿಳಿಸುವಲ್ಲಿ 
ಯಶಸ್ವಿಯಾಗಿದ್ದಾರೆ. ಅಜ್ಞಾನಹೋಮದಾ ಅಗ್ನಿ ಹೋತ್ರಿಯು ತಾನು ಎಂಬ 
ಪದ್ಯದಲ್ಲಿ ಬ್ರಹ್ಮಸಾಕ್ಷಾತ್ಕಾರದ ಪ್ರಕ್ರಿಯೆಯನ್ನು ಯಜ್ಞ ಪ್ರಕ್ರಿಯೆಯ ಮೂಲಕ 
ವಿವರಿಸಿ ಕರ್ಮಠರ ಕಣ್ಣುತೆರೆಯುವಂತೆ ಮಾಡಿದ್ದಾರೆ. ಸಮಯವನ್ನು 
ವ್ಯರ್ಥಗೊಳಿಸದೇ ಭಗವಂತನ ಸ್ಮರಣ ಮಾಡಲು ಗಂಟೆ ಹೂಡಯುತಲಿದ 
ಎ೦ಬ ಪದ್ಯ ಎಚ್ಚರಿಸುತ್ತಲಿದೆ. ಕೆಲವು ವಚನಗಳ ಮೂಲಕ ಮತ್ತು ಕೆಲವು ಗದ್ಯಗಳ 
ಮೂಲಕ ಅಜ್ಞಾನಾಂಧಕಾರ ಹೋಗಲಾಡಿಸಿ ಜ್ಞಾನಪ್ರಕಾಶ ಮೂಡಿಸುವ 
ಯತ್ನವನ್ನು ಇಲ್ಲಿ ಕಾಣಬಹುದಾಗಿದೆ. ಕೊನೆಯಲ್ಲಿರುವ ಭೈರವಿ ರಾಗದ ಮೂರು 
ಪದ್ಯಗಳು ದ್ವೃತದಿಂದ ಅದ್ವೃತದಡಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ಮತ್ತು 
ಬಂಧನದಿಂದ ಮುಕ್ತಿಯಕಡೆಗೆ ಸಾಗುವ ಪಥವನ್ನು ವಿವರಿಸುವದಲ್ಲದೇ ಆ ಪಥ 
ತೋರವ ಗುರುವಿಗೆ ನಮನ ಸಲ್ಲಿಸುತ್ತವೆ. 


ಆತ್ಮಜ್ಞಾನಲಹರಿಯಲ್ಲಿರುವ ಎಲ್ಲ ಪದ್ಯಗಳು ಭಾರತೀಯ ಸಂಗೀತದ 
ರಾಗಗಳನ್ನು ಆಧರಿಸಿರುವದರಿಂದ ಗೇಯವಾಗಿದ್ದು ಕರ್ಣಮಧುರವಾಗಿವೆ. 
ಅನೇಕ ಪದ್ಯಗಳು ರಚನಾಕಾರರ ಸಮಕಾಲೀನ ಚಲನಚಿತ್ರದ ಹಾಡುಗಳ 
ಧಾಟಿಯನ್ನು ಆಧರಿಸಿದ್ದರಿಂದ ಅವೂ ಜನಪ್ರೀಯವೂ ಆಗಿದ್ದವು. 
ವೇದಾಂತಹದಂತಹ ಗಹನ ಶಾಸ್ತ್ರದ ವಿಷಯಗಳನ್ನು ಜನಸಾಮಾನ್ಯರಿಗೆ ತಿಳಿಸುವ 
ಈ ಪ್ರಯತ್ನ ಸುತ್ಯವಾದುದು ಮತ್ತು ಶ್ಲಾಘನೀಯವಾದುದು. ಶ್ರೀಮತಿ ನಾಗಮ್ಮ 


೬ / ಆತ್ಮಜ್ಞಾನ ಲಹರಿ 


ಕೋಳಿವಾಡವ ಕೃಷ್ಣಕ್ಕ, ಶಲವಡಿ ಸದಾಶಿವ ಮತ್ತು ಜಯಲಕ್ಷ್ಮೀ ಇವರ ಪದ್ಯಗಳು 
ಸರಳವಾಗಿ ವಿಷಯವನ್ನು ಮಂಡಿಸುತ್ತವೆ. ಭಾಸ್ಕರನ ಕಿರಣಗಳು ಹಿಮವನ್ನು 
ಕರಗಿಸುವಂತೆ ಶ್ರೀ ಶಂಕರ ಭಟ್ಟರ ಪದ್ಯಗಳು ಓದುಗರ ಅಜ್ಞಾನವನ್ನು 
ನಾಶಮಾಡುತ್ತವೆ. ಹಿಮಕರನ ಕಿರಣಗಳು ಸಂತಾಪವನ್ನು ನಿವಾರಿಸುವಂತೆ ಶ್ರೀ 
ದೇವರಾಯರ ಪದ್ಯಗಳು ತಾಪತ್ರಯಗಳ ತಾಪವನ್ನು ನಿವಾರಿಸಿ ಮನವು 
ಭಗವಂತನಲ್ಲಿ ನಿಲ್ಲುವಂತೆ ಮಾಡುತ್ತವೆ. ಅಗ್ನಿಹೋತ್ರಿಯವರ ಗೀತೆಗಳಲ್ಲಿ ಜ್ಞಾನದ 
ಸಲೆ ಕಂಡರೆ ಕುಲಕರ್ಣಿಯವರ ಗೀತೆಗಳಲ್ಲಿ ಭಕ್ತಿಯ ನೆಲೆ ಕಾಣುತ್ತದೆ. ಉಳಿದವರ 
ಪದ್ಯಗಳಲ್ಲಿ ವೈರಾಗ್ಯ ತೋರುತ್ತದೆ. ಈ ರೀತಿಯಾಗಿ ಆತ್ಮಜ್ಞಾನಕ್ಕೆ ಅಗತ್ಯವಾಗಿರುವ 
ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಈ ಗೀತ ಸಂಗ್ರಹವು ಒಡಗೂಡಿದ್ದು ಆತ್ಮಜ್ಞಾನಲಹರಿ 
ಎಂಬ ಹೆಸರನ್ನು ಸಾರ್ಥಕ ಮಾಡಿಕೊಂಡಿದೆ. ಈ ಲಹರಿಯನ್ನು ಓದಿ, 
ಆರ್ಥೈಸಿಕೊಂಡು, ಆ ಮಾರ್ಗದಲ್ಲಿ ನಡೆದು ಆತ್ಮಜ್ಞಾನ ಮಾಡಿಕೊಂಡಾಗಲೇ 
ಪದ್ಯರಚನಾಕಾರರ, ಓದುಗರ ಜೀವನ ಸಾರ್ಥಕವಾಗುವದು. ಓಂ ತತ್ಪತ್‌. 


ಡಾ.ವಿ.ಕೆ. ಹಂಪಿಹೊಳಿ 
ಮನ್ಮಥ ಸಂವತ್ತರ ಆಶೀರ್ವಾದ, ಹೆಗಡೆ 
ಗಣೇಶ ಚತುರ್ಥೀ(೧೭-೯-೨೦೧೫) ೫೮೧೩೩೦ 


ಆತ್ಮಜ್ಞಾನ ಲಹರಿ / ೭ 


bL ಟ್ರ ಟಿ ಟ್ರ ಐ ವಧ ಐವಿ ೦ವಏಿ ವಿವಿ ಏರ OD 
೫ ಧಿ ಲಿ ಸರತ ಗಗ್‌ ಔಸಿ ೫ ರಿರಿರ ಇಆ೧ಣ ಉ ೫೧ ೫ ಆಧಿ 


ಅನುಕ್ರಮಣಿಕೆ 


ಪದ 

ವಂದೇ ವಂದೇ ವಂದೇ 
ವಂದೇ ಶಂಕರ ಗುರುದೇವಾ 
ಪೂರ್ಣಬ್ರಹ್ಮನೀ 
ಪರಾನಂದ ಪರಿಪೂರ್ಣ 
ನೀನೇಭವಾಬ್ದಿ ದಾಂಟಿಸಿದಿ 
ನಮಿಪೇ ನಮಿಪೇ ನಮಿಪೇ 
ಚಿರಶಾಂತಿ ಪ್ರದಾತಾ ಗುರುವರಾ 
ನಮಿಪೆ ಸದ್ಗುರುರಾಯಾ 
ನಮೋ ಶ್ರೀ ಸಚ್ಚಿದಾನಂದ 
ಜ್ಞಾನಿ ಗುರುವೆ ನೀಡು ವರವ 
ನಿಜ ಮುಕುತಿಯ ಪಥವ 
ನಮಿಸುವೆ ನಿನ್ನ ಶ್ರೀಗುರುವ 
ದತ್ತದಿಗಂಬರನೇ 


. ಶ್ರೀ ಶಿವಶಂಕರ ಬ್ರಹ್ಮಸ್ತರೂಪ 
. ಶ್ರೀಪಾದವಲ್ಲಭಾ ದೇವಾ 
. ವಂದಿಪೆ ಗುರುವೆ 


ಬಾಗಿ ನಾ ನಮಿಪೆ ಗುರುದೇವಾ 


. ವಂದಿಪೆ ನಾ ಭಗವನ್‌ 
ನೋಡು ಸದ್ಗುರುನಾಥನಾ ಶಂಕರನಾ 
. ವಂದಿಪೆ ಬೋಧಿಸ್ಯೆ 


ಕರುಣಮೂರ್ತಿಯೆ ಕಲ್ಪವೃಕ್ಷವೇ 
ಬಾಗುವ ಶ್ರೀಗುರೋ 
ಬೋಧಿಸು ಗುರುವರನೆ 


೮/ ಆತ್ಮಜ್ಞಾನ ಲಹರಿ 


ಹಾ 


ಪುಟ 
(೧೩ 
(೩ 
(೪ 
೧೫ 
೧೫ 
(೧೬ 
(೧೬ 
೧೭ 
೧೮ 
೧೮ 
(೯ 
(2 
೨೯) 
೨೯) 
೨೨ 
೨೨ 
೨೩ 
೨೪ 
೨೪ 
೨೫ 
೨೫ 
೨೬ 
೨೭ 


೨೪. 
೨೫. 
೨೬. 
೨೭. 
೨೮. 
೨೮. 
೩೦. 
A). 
೩೨. 
ಹಿಡಿ. 
೩೪. 
೩೫. 
೬. 
೩೮೭ 
೩೮. 
೩. 
೪೦. 
೪). 
೪೨. 
ಲಕ್ಷಿ, 
ಲಲ 
೪೫. 
೪೬. 
೪೭. 
ಅಲ್ರಿ. 
೪. 
೫೦. 
೫. 
೫೨. 


ಆಶೀರ್ವದಿಸು ಗುರುರಾಜ 
ಕ್ಷಮಿಸು ಅಪರಾಧಿಯನು 
ನಾಮಾಳ್ತ ನಿನ್ನ ಗಾನಾ 

ನೀ ನೀಡುವರವ ದೇವಾ 
ಬೇಡುವೆನಾ ಯಾದವಾ 
ಪರಮಾತ್ಮದಿವ್ಯ ಚರಣ 

ಬಾ ಬಾ ಬಾ ಗುರುದತಾತ್ರಯಾ 
ನೋಡು ಸದ್ಗುರುನಾಥನಾ 
ನಮಿಸುವೆ ಗುರುವೆ 
ಕರುಣಾನಿಧಿ ಗುರುವೆ ಬಾರಾ 
ಇದೇ ಕೇಳ್‌ ಭಾಗವತ ಧರ್ಮ 
ಇದೇ ಗೀತಾ ಮಹಾಮಂತ್ರ 
ಈ ವಿಬುಧರ ಸಂಗವೆ 

ಕೇಳ್ಳ ಈಗ ಈ ಕರ್ಮಯೋಗಾ 
ನೀನೇ ಪರಮಾತ್ಮನು ನೋಡೈ 
ಇದೇ ಪುರುಷಾರ್ಥ 

ಇದೇ ಭಕ್ತವರ್ಯನಾ ಲಕ್ಷಣಾ 
ಜಿಜ್ಞಾಸುವಿನ ಲಕ್ಷಣಾ 

ಈ ದೇಹಾಬಿಮಾನವೇ 

ಈ ಸಾಧನೆಯಾ 

ಪರಮಾತ್ಮನ ನೆನೆಯಲು ಬೇಕು 
ಅಜ್ಜಾನಿ ಜೀವನಿಗೆ 

ಮೂರ್ಪ ತಿಳಿವನೆ 


ಗುರುಬೋಧ ಪರಮ ಸುಖಕಾರಿ 


ಭಾಗ್ಯಬೇಕೈಗುರುವೇ 

ಏಕ ಚೆ೦ತಿಸಲಯ್ಯ 

ಮುಕ್ತ ಪುರುಷನ ಲಕ್ಷಣ೦ಗಳನು 
ದೇವನ ತೋರಿಸಿದಾ 

ಪಯಣ ವೆಲ್ಲಿಗೆ 


ಆತ್ಮಜ್ಞಾನ ಲಹರಿ / ೯ 


೨೭ 
೨೮ 
೨೮ 
೨೯ 
a೦ 
a೦ 
A) 
೩) 
೩೨ 
ಹದಿ 
೩೪ 
೩೪ 
೩೫ 
ಜಡ 
೩೮೭ 
೩೮೭ 
೩. 
೩೦ 
ae 
೪೦ 
೪೧ 
೪೧ 
೪೨ 
ಲಕ್ಷಿ 
ಅಲ 
೪೫ 
೪೫ 
೪೬ 
೪೭ 


ಬೋದಧದ ಘನಮಳೆ 
ಅಜ್ಞಾನ ಹೋಮದ 
ಕುಣಿದೆ ಕುಣಿಯುತಿದ್ದಿ 
ನಂಬಿ ಕೆಟ್ಟವರಿಲ್ಲವೋ 
ಇದ್ದ ಗೂಡನುಳಿದು 
ಗಂಟೆ ಹೊಡೆಯುತಿದೆ 
ದೇವನಾ ದರುಶನಾ 
ಏಳೇಳು ಬಾಲಕನಾ 
ಸುಗ್ಗಿ ಬಂದಿತು 
ದೇಹಗೇಹದೊಳಗಾತ್ಮದೇವನಾ 
ಆವ ದೆವುವು ನೋಡು 


ಓದಿಯೇನೋ ಇಂದಿನ ಬಿಸಿಬಿಸೀ ಸುದಿಯಾ.. 


(0 


ಬನ್ನವನಾ ನೀಗಿದೆ ಜವದಿ 
ಮನುಜ ಶರೀರವು ವರವೊ 
ಸವಿದು ನೋಡೆಲೊ ಸುಧೆಯ 
ಇದುವೆ ಸಂಧ್ಯಾಕಾಲವು 
ನೋಡೀಯೇನೋ ತಣಿವಿನ ತೌರೂರಾದ ತೋಟವಾ 
ಅಳುವು ಬರುತಿದೆ 

ಹುಟ್ಟು ಗಡಿಯುವೆ 

ಜೀವಾ ತಿಳಿ ತಿಳಿ 

ನೋಡು ನೋಡು ಜೀವನೆ ನೀ 
ತಿಳಿ ಮನವೇ 

ಆಲಿಸು ಮನುಜಾ 

ಅರಿ ನಿನ್ನಯ ನಿಜವನು ಜೀವಾ 
ಚಿರಶಾಂತಿಯ ಪಡೆವುದಕೆ 
ಜ್ಞಾನಮಾಡಿಕೊ 

ಜ್ಞಾನಾಮೃತ ಭುಜಿಸು ಜೀವಾ 
ಜಗವಿದು ಪುಸಿಯ್ಯೆ 

ಬಿಡು ಬಿಡು ಮನುಜಾ 


೧೦ / ಆತಜಾನ ಲಹರಿ 
೬ ಇ 


೪೭ 
೪ರ 
ಲ 
೫೦ 
HO 
HO 
೫೨ 
೫೨ 
೫೩ 
೫೪ 
೫೪ 
೫೬ 
೫೭ 
೫೮ 
೫೮ 
೫ 
೬೦ 
೬೦ 
೬() 
೬.೨ 
೬೨ 
೬ಡಿ 
೬೪ 
೬೪ 
೬೫ 
೬೫ 
೬೬ 
೬೬ 
೬೭ 


೮೨. 
ರಿಷಿ. 
೮೪. 
೮೫. 
೮೬ 
೦೭. 
ಲಿಲಿ. 
ಲೀ. 
(0. 
60. 
€ ೨. 
ತ್‌ 
೪. 
ಆಖ. 
೬. 
೭. 
(೮. 
ee. 
(OO. 
ON. 
(2೦೨. 
(೦೩. 
೧೦೪. 
೧೦೫. 
೦೬. 
೧೦೭. 
೧೦೮. 
(2೦6. 
OO. 


ವಷಯ ಸುಖ ಕ್ಷಣಭಂಗುರ 

ತಿಳಿ ಸುಖಕರವೀ ಬೋದಾ 
ಮಹಾತ್ಮರ ನುಡಿಯ ಸವಿಯಲೊ ನೀ 
ಏ ಜೀವ ಅರಿಯೊ ನಿಜವನು 

ತಿಳಿ ಆತ್ಮರೂಪವಾ 

ತಿಳಿ ಜೀವನೆ 

ತನು ನೀನಲ್ಲವು 

ತಿಳಿ ನಿನ್ನಯ ನಿಜವಾ 

ಅರಿವಿನ ಅರಿವಾ ತಿಳಿ ಜೀವಾ 
ದೂಡು ಧನಮಾನ ಗರ್ವವ 
ಸಂಸಾರದ ಹುದುಲಾ ತುಳಿಯುತಿಹ 
ಇದೇ ಅಧ್ಯಾತ್ಮವು ಕೇಳೂ 

ಇದೇ ಪೂರ್ಣಪದ 

ತಿಳಿ ನೀನೆ ಪರಬ್ರಹ್ಮರೂಪಾ 
ಬೋಧಾ ಕೇಳು ಈಗಾ 
ಎಲೆಮಾನವಾ ಅಭಿಮಾನವಾ 
ಬಿಡೋ ಭಾಂತಿ ಜೀವಾ 

ಕೇಳು ಇದು ನಿಜ ಸಾಧನಾ 


ಇದೇ ಪರಮಾರ್ಥ ಪ್ರಾಪ್ತಿಗೆ ಸೋಪಾನ 


ಸಮರ್ಥನಾಗೋ 
ಕಳವಳಿಸದಿರೈ 

ವಚನ (ಈ ರೀತಿ) 
ಮಿಂಚಿನಂದದಿ ಓಡಿ (ಗದ್ಯ) 
ತಿಳಿ ತಿಳಿ ನೀ 

ಅರಿ ಬೇಗನೆ 

ಬೇಗ ತಿಳಿಯ್ಯೆ ಶುದ್ಧ ಮನದಿ 
ತಿಳೀ ತಿಳೀ ಅನುಭವದಾಳಾ 
ನಿನ್ನ ಸ್ತರೂಪಾ ಚೈತನ್ಯರೂಪ 
ಹೃದಯಾಧಿವಾಸಾ 


ಆತಜಾನ ಲಹರಿ / ೧೧ 
೬ ಇ 


(0. 
()()೨. 
OA. 
OY. 
OH. 
೧೬. 
OL. 
೧೧೮. 
OE. 
(೨೦. 
೧೨೧. 
(೨೨. 
(೨೩. 
೧೨೪. 
(೧೨೫. 
(೨೬. 
(೨೭. 
೧೨೮. 
(2೨೮. 
(2೩. 
A. 
(2೩.೨. 
(ಪಿಪಿ. 
೧೩೪. 
(2೩೫. 
(2೩೬, 
(2೩೭ 


ಚೈತನ್ಯ ಒಂದೆ ಸತ್ಯ 
ನಿರ್ವಿಕಲ್ಪರೂಪವೇ 
ತಿಳಿಮನದಾಚೆಯ ಪದವನು ನೀ 
ಅರಿನಿನ್ನ ನಿಜವಾ ಆನಂದ ಘನವಾ 
ಎಂದಿಗೂ ಪೋಗದ ಈ 

ಇದೆ ನೋಡು ನಿನ್ನ ನಿಜವಾದ ಸ್ವರೂಪಾ 
ಚೈತನ್ಯನೆ ನೀನಿಹೆಯೆಂದು 

ಓ ನಿರ್ವಿಕಲ್ಪ ಆತ್ಮನೀನಿಹೆ 

ತಿಳಿ ಸತ್ಯರೂಪವ 

ಇದೇ ಕೇಳು ಜ್ಞಾನಾ 

ಎಂದೂ ಬಂಧವಿಲ್ಲಾ ಆತ್ಮಗೆ 
ಜ್ಞಾನ ಸುಧೆಯ ಪಾನಮಾಡಿ 
ನಿನ್ನೊಳು ನೀ ತಿಳಿಯೋ ಮನುಜಾ 
ಹೇಗೆ ಸೇವಿಸಲಯ್ಯ 

ನೀವೆಲ್ಲಾ ಪರಮಾತ್ಮನೇ 

ನೀನೇ ನಿರಂಜನ ಪರಮಾತ್ಮ 
ಪರಸುಖಕರಾ 

ಬೋಧಾ ಜ್ಞಾನದಾ ಬೋಧಾ 
ಸೋಜಿಗದ ಸುದ್ದಿಯನು 
ಆನಂದವಾ ನೋಡು ನೀ 
ಚಿಂತೆಯ ನೀಗಿ 

ಏನಿದೇನಿದು 

ಆರತಿ ಬೆಳಗುವೆ 

ಮಂಗಲಂ ಗುರುರಾಜಗೆ 
ಮಂಗಲವಾ ಪಾಡುವೆನಾ 

ನಾ ಬೆಳಗುವನಾರತಿಯಾ 

ಚರಣ ಕಮಲಕರ್ಪಿಸುವೆ 


೧೨ / ಆತಜಾನ ಲಹರಿ 
೬ ಈ 


೦೭ 
ಲಿಲಿ 
೮೮ 
ಲೀ 
ಲೀ 
ತು 
ತು 
e() 
6 
೨ 
೨ 
ತ್‌ 
೪ 


ಸೆ ಗಜ 


೮ 
ತು 
ee 
ee 
(OO 
ON 
NON 
(೦೨ 
OA 
(೦೩ 


೧ 


(ಚಾಲ - ಎಂದೋ ಎಂದೋ ಎಂದೋ ಎಂಬಂತೆ) 


ವಂದೇ ವಂದೇ ವಂದೇ ನಾರಾಯಣ ಗುರುದೇವಾ । 
ವಂದೇ ವಂದೇ ವಂದೇ 


ಪರಿಪೂರ್ಣ ಬ್ರಹ್ಮರೂಪ | ಪರಮಾತ್ಮ ಜ್ಞಾನದೀಪ | 
ನೀ ಬೆಳಗಿ ಭವದ ತಾಪ | ಪರಿಹರಿಪ ಜ್ಞಾನಿ ಭೂಪ । 
ಶಿರವಿಡುವೆ ಚರಣಯುಗದೀ | ಗುರುದೇವ ಎನ್ನ ಮನದಿ | 
ಪರತತ್ವ ತಿಳಿವ ತೆರದಿ | ಕರುಣಿಪುದು ನೀನೆ ಮುದದಿ 


ಜಾಗರಣ ಕನಸು ನಿದ್ರಾ। ಆಗುಗಳನರಿಯುತಿರ್ದಾ | 

ಈ ಗತಿಗಳಲ್ಲ ಮೀರ್ದಾ । ಆ ಘನವೆ ನಿರ್ವಿಕಲ್ಪ। 

ಅದೇ ನೀನು ಎಂದು ಪೇಳ್ಗೀ। ಇದು ಎಲ್ಲ ಮಿಥ್ಕವೆಂದಿ | 
ಇದೊ ಮರಣಭಯವ ಕಳದಿ | ನಿಜಬೋಧವಚನಬಲದಿ 


ಮರೆದಿರ್ದ ತತ್ವವಿದನು । ಪರತತ್ವ ಶೋಧಕರನು | 
ಬೋಧಿಸುತ ನೀ ನಿಜವನು | ತೋರಿಸುತ ಕಾಯುವವನು | 
ವರಜ್ಞಾನ ಜಗದಲೆಲ್ಲಾ | ಮೆರೆದಾಡಿ ತಮವನೆಲ್ಲಾ | 
ಪರಿಹರಿಸಲೆಂದು ನೀನೇ । ಗುರುಶಂಕರನಿಗೆ ಪೇಳ್ದೀ 


ರಾ. ಯಮನ 
೨ 


(ಚಾಲ - ಚಂದಾ ದೇಶ ಪಿಯಾಕೇ ಜಾ ಎಂಬಂತೆ) 


ವಂದೇ ಶಂಕರ ಗುರುದೇವಾ | 
ವಂದೇ ಶಂಕರ ಗುರುದೇವಾ 


ಪಾವನಚರಣಾ। ತೋರೈ ಕರುಣಾ | 
ಜ್ಞಾನಾಂಬುಧಿ ಪೂರ್ಣಾ ॥ ವಂದೇ 


ಆತಜಾನ ಲಹರಿ / ೧೩ 
೬ ಇ 


ಹಾ 
|S ॥ 


Ken 


I 21 


ul 


-ದೇವ 


ಹಾಸ] 
I 1 


KON 


ನಿತ್ಯ ನಿರಂಜನ ಸತ್ಯಸ್ತರೂಪಾ | 
ಪ್ರತ್ಯಗಾತ್ಮನೇ ಆನಂದರೂಪಾ | 
ನೀಡೈ ಘನಜ್ಜಾನಾ ಬೋಥಧಾ। 
ಬೇಡುವೆ ನಿನ್ನೊಳ್‌ ಗುರುವೇ ॥ ವಂದೇ 


ಆತ್ಮಸ್ಥರೂಪವ ಬೋಧಿಸಿ ಎನ್ನ | 
ಮುಕ್ತ ಮಾಡು ನೀ ಶ್ರೀಗುರುದೇವಾ । 
ನಾರಾಯಣಪದದಾ ಜ್ಞಾನಾ । 
ಸಾರಿದ ಶಂಕರ ಗುರುವೇ ॥ ವಂದೇ 


ಠಿ 
(ಚಾಲ - ಬಾ ಭ್ರಮರಾ ಪರಾಗವಿರೇ ಎಂಬಂತೆ) 


ವಚನ - ಪೂರ್ಣಬ್ರಹ್ಮನೀ | ತುಂಬಿರುವಿ ಜಗವೆಲ್ಲ! 
ಪ್ರಣವರೂಪನು ನೀ । ವಿರತಿಜ್ಞಾನಗಳಾ | 
ಕೂಡು ಗುರುವೇ | ನಮಿಸುವ ನಾ ॥ 


ಶ್ರೀಗುರುವೇ । ಮಹಾಮಹಿಮಾ । ಪೂರ್ಣಾತ್ಮಸುಖಧಾಮಾ | 
ಬಾಗಿ ನಮಿಪೆ ಪ್ರಶಾ೦ತಕಾಮಾ | ಬೇಗ ನೀ ಬೋಧಿಸ್ಕ 


ಅನುಭಾವಪೂರ್ಣ ಜ್ಞಾನದಾ | ದಾರಿಯಾ ತೋರು ನೀ। 
ದಯೆದೋರು ಜ್ಞಾನನಿಧಿಯೇ | ವಂದಿಪೆ ಬೋಧಿಸ್ಯ 


ಸಂಸಾರ ಘೋರವಾರಿಧಿ | ದಾಂಟಿಪಾ ಧೀರ ನೀ। 
ನಿಜರೂಪನಿಷ್ಠ ವಿಭುವೇ | ವಂದಿಪೆ ಬೋದಧಿಸ್ಯ 


ಗುರುಸಾರ್ವಭೌಮ । ನಿನ್ನ ಈ ಪಾದವಾ ನಂಬಿದೆ | 


ಗುರು ಶಂಕರಾರ್ಯ ದೇವಾ । ವಂದಿಪೆ ಬೋದಧಿಸ್ಸ 


೧೪ / ಆತಜಾನ ಲಹರಿ 
೬ ಈ 


2 


ul 


-ದೇವ 


ಹಾಸ) 
!'ಹ॥ 


[Kel 


Il 2 


lA 


-ದೇವ 


೪ 
(ಚಾಲ - ಪಿಯಾ ಮಿಲನಕೋ ಜಾನಾ ಎಂಬಂತೆ) 


ಪರಾನಂದಪರಿಪೂರ್ಣಾ । ನೀ 
ಗುರುವರಾ ಜ್ಞಾನದಾತಾ 
ಮಾನಿತಾಇ5 ನೀss 


ದೇಹಾದಿಸಂಘಾತವಾ । ಮೀರಿರ್ದ ಸ್ವರೂಪವಾ | 
ಮಹಾಗೂಢವಾ ಬೋಧಿಸಿ | 
ಮುಕುತಿ ನೀಡುತಿರುವಾ | ನೀss 


ಸ್ವರೂಪಜ್ಜಾನಾ | ಮಹಾಸಾಧನಾ । 
ಪೇಳಿದ ನೀನೇ । ದಯಾಘನಾ । ಮಾನಿತನೇಇ5 


ಪರಾತರಾ ನಿರಾಮಯಾ । 
ನೀನೇ ಸ್ವರೂಪಾತ್ಮನೈ ॥ 

ನೀನೇ ನಾನಾದೆ ದೇವಾ | 
ಗುರುವೇ ಶಂಕರಾರ್ಯ | 


Dp 
(ಚಾಲ - ಅಬ ತೇರೆ ಶಿವಾ ಎಂಬಂತೆ) 
ನೀನೇ ಭವಾಬ್ದಿ ದಾಂಟಿಸಿದಿ ಸದ್ಗುರುನಾಥಾ | 
ನೀನೇ ಸ್ವರೂಪಾವಬೋಧ ನೀಡಿದಿ ತಾತಾ 


ಜ್ಞಾನಾಸಿಯಿಂದ ಕಡಿದೈ ಸಂಸಾರಪಾಶವ। 
ನಾನಾತ್ಚವಳಿದು ಕಳದೈ ಅಜ್ಞಾನದೋಷವಾ | 
ನಾನೆನ್ನ ರೂಪ ತಿಳಿದೆ ಪ್ರಭೋ ಶ್ರೀಗುರುದೇವಾ । 
ನಾನೇಂ ಪೇಳ್ತೆ ನಿನ್ನ ದಿವ್ಯಬೋಧಪ್ರಭಾವಾ 


ರಃ ವಶ್ರವೆಲ್ಲ ಕನಸಿನಂತೆ ಎನಗೆ ತೋರ್ಪುದೈ | 
ಆವಾಗ ಬೋಧವಾಯ್ತು ನಾನರಿತ ಸತ್ಯವಾ ॥ 
ನಾವೀರ್ವರೆಂಬ ಭಾವವಡಗಿ ಸೇರಿದೆ ನಿನ್ನೋಳ್‌ | 
ಈ ವಾಣಿಯಿತ್ತು ಸಲುಹಿದ ಶ್ರೀ ಶಂಕರಗುರುವೆ 


ಆತಜಾನ ಲಹರಿ / ೧೫ 
೬ ಇ 


ಹಾ 
ನ ॥ 


Il C2 1 


Il 2 1 


೩ ॥ 
-ದೇವ 


॥()॥ 


1೨॥ 
-ದೇವ 


ರಾ. ಭೈರವಿ ತಾ. ತ್ರಿವಟಿ 
೬ 
(ಚಾಲ - ಧೀರೆ ಧೀರೆ ಅರೆ ಬಾದಲ ಧೀರೆ ಎಂಬಂತೆ) 


ನಮಿಪೇ ನಮಿಪೇ । ನಮಿಪೇ | ಶ್ರೀಗುರುದೇವಾ। 
ನಮಿಪೆ ನಾ | ಅಮಿತವಾದ ಜ್ಞಾನಬೋಧಾ |ನೀಡಿದಾ ವಿಬುಧಾ ॥ ।1ಪ॥ 


ಜ್ಞಾನಬೋಧಾ ನೀಡಿ ಮನದಾ । ದೀನತನ ಬಿಡಿಸಿ | 

ನೀನೆ ಆ ಪರಮಾತ್ಮನೆನುವಾ | ಸ್ವಾನುಭವ ಹಿಡಿಸಿ ॥ 

ಹೀನವಿಷಯಾಸಕ್ತಿಯಾ | ನೀಗಿಸಿ ಎನಗಾಗಿ | 

ಅಮಿತವಾದಾ ಜ್ಞಾನಬೋಧಾ | ನೀಡಿದಾ ವಿಬುಧಾ Ken 


ಜಗದಸುಖದ ಮರುಳುಬಿಡಿಸಿ | ಸೊಗಸ ತೋರಿಸಿದಿ | 
ಅಘವನಳಿದು ಸೊಗಸಿನೊಳಗೆ | ಬಗೆಯ ನಿಲಿಸಿದಿ ನೀ | 
ಬಗೆಯ ರೋಗವೆಲ್ಲವ | ನೀಗಿಸಿ ಎನಗಾಗಿ । 


ಬಗೆಬಗೆಯಲಿ ಬೋಧಿಸಿದ ಶ್ರೀಶಂಕರಾರ್ಯನೇ ನಾ ೨ 
-ದೇವ 

ರಾ. ಪಹಾಡಿ ೭ ತಾ. ಕವಾಲಿ 

ಚಿರಶಾಂತಿಪದಾತಾ ಗುರುವರಾ | 

ಪರಮಾರ್ಥಪ್ರಬೋಧಾ ಸುಖಕರಾ ॥ಪ॥ 

ಭವವಿತರಣಾ । ದಿವ್ಯಚರಣಾ | 

ಅಮಿತಕರುಣಾ | ಜ್ಞಾನಭರಣಾ | ॥ ಅ.ಪ. ॥ 


ಮೋಹಜಾಲದ ತಿಮಿರ ಮುಸುಕಿರ | 

ಸೋಹಮನಿಪ। ಜ್ಞಾನಸೂರ್ಯ | 

ಉದಿಸಿ ನೀ ಘನಸ್ವಾತ್ಮರಂಜನಾ Ken 
ಶುತಿಶಿರಗಳಿಗೂ ಪೇಳಲಾಗದೆ | 

ನೇತಿ ಎನ್ನುತ ಮೌನವ ಧರಿಸಿದ । 

ಆತ್ಮತತ್ವವ ಪೇಳ್ದ ಧೀರನೇ ॥೨॥ 


ಭವಶರಧಿಯಲಿ ನಾವಿಕ ನೀನೇ; 

ಸಾವಕಾಶದಿ ದಾಂಟಿಸುತಿರುವೀ | 

ನಮಿಪೆ ನಾ ಗುರುದೇವ ಶಂಕರಾ ॥ ೩ ॥ 
-ದೇವ 


೧೬ / ಆತಜಾನ ಲಹರಿ 
ಅ್ರ ಗಿ 


ರಾ. ಸಾರಂಗ 

ಲೆ 
ನಮಿಪೆ ಸದ್ಗುರುರಾಯಾ | 
ಆ ನಿನ್ನ ದಯದಿ ಪುನೀತವಾದುದು ಕಾಯಾ । 
ಅರಿವಾಯ್ತು ಎನ್ನ ಸ್ವರೂಪದನುಭವ ಜೀಯಾ | 
ದೂರಾಯ್ತು ಮಾಯಾ । 


ಘೋರಕರ್ಮವ ನೀಗಿದೆನು ನಾ। 
ಪಾರಮಾರ್ಥಿಕ ಸತ್ಯವರಿಯುತ | 
ಮೀರಿದಾನಂದದಲಿ ಮುಳುಗುತ | 
ಸೇರಿ ಒಂದಾಗಿಹೆನು ನಿನ್ನೊಳು 


ಸರಸ ನಿನ್ನಯ ಬೋಧಾ। 

ಈ ಮರುಳು ಮಾನವರೇನು ಬಲ್ಲರು ಮೋದ | 
ಮಾಡೆನಲು ಬೇಗನೇ ಸಚ್ಚಿದಾತ್ಮನ ಶೋಧಾ। 
ತೋರುವರು ಕ್ರೋಧಾ ॥ 


ಮರುಳುಮತಿಗಳು ಅರಿದರೆಂತೋ । 
ಪರಮತತ್ವವ ವರವಿಚಾರದಿ | 
ದುರುಳರಾ ಮಾತೇಕೆ ನಿನ್ನಯ | 
ಕರುಣೆಯಿಂದಲಿ ಪಾರುಗಂಡೆನು 


ಎಂತು ಪೊಗಳಲಿ ನಿನ್ನಾ | 

ಮನವಾಣಿಗಳಿಗೆ ಅನಂತನಾಗಿಪೆ ಘನ್ನ- | 
ಪದ ಪರಮಪಾವನ ನಿನ್ನ ನೆನೆದೊಡೆ ಬನ್ನಾ | 
ದೂರಾದುದೆನ್ನಾ | 


ನಿತ್ಯ ನಿರ್ಮಲ ನಿರವಯವ ನೀ | 
ಸತ್ಯವಸ್ತುವು ಜಗವಿದೆಲ್ಲವು । 
ಮಿಥ್ಯವಿದು ಪರಮಾತ್ಮನೀನೇ। 
ಸತ್ಯ ನಾನೇ ನೀನು ಶಂಕರ 


ಆತಜಾನ ಲಹರಿ / ೧೭ 
೬ ಇ 


ತಾ. ದೀಪಚಂದಿ 


I 2 1 


2 


l ೩1 


-ದೇವ 


೯ 
(ಚಾಲ - ತಮನ್ನಾ ಲೇಕೆ ಆಯಾಹು ಎಂಬಂತೆ) 

ನಮೋ ಶ್ರೀ ಸಚ್ಚಿದಾನಂದಾ | 

ಪರಾತ್ಮಾ ಶ್ರೀ ಶಿವಾನಂದಾ | 

ನಮಿಸುವೇ ಪೂರ್ಣ ವಿಜಿತಾತ್ಮಾ। 

ಮಹಾತ್ಮಾಸತ್ಯ ಸರ್ವಾತ್ಮಾ !ಪ॥ 


ಸ್ವರೂಪಾನಂದವಾ ಪಡೆವಾ । 
ಸನ್ಮತಿಯಾ ನೀಡು ಗುರುದೇವಾ | 
ಚರಣಕೆ ಎರಗುವೆನು ದೇವಾ ।1೧॥ 


ಸದಾನಂದಾ ಮನೋದೂರಾ | 
ಹೃದಯದಾವಾಸ ನಿಜಸಾರಾ | 
ಗುರುವರಾ ಶಂಕರಸ್ವರೂಪಾ | 


ಕರುಣಿಸ್ಕೆ ಬೋಧದಾನಂದಾ । 

ಪರಾತ್ಮಾ ಶ್ರೀ ಶಿವಾನಂದಾ ॥೨॥ 
-ದೇವ 

ರಾ. ಬಾಗೇಶ್ರೀ ತಾ. ದಾದರಾ 

೧೦ 
(ಚಾಲ - ಜಾಗ ದರ್ದ ಇಶ್ವ ಜಾಗ ಎಂಬಂತೆ) 

ಜ್ಞಾನಿ ಗುರುವೆ ನೀಡು ವರವ । ಸಾನುರಾಗದಿ೦ಂದ ನಮಿಪೆ । 

ದೀನಬಂಧು ಕರುಣಿಸೀಗ ಪ ॥ 

ನನ್ನ ನಾನು ತಿಳಿಯದೇ | ಬಳಲುತಿರುವೆ ಸಂತತಾ। 

ಅರಿಯದಾದೆ ನಿನ್ನನಾ | ತೊರೆಯದಾದೆ ನನ್ನನಾ | 

ಬೇಡಿಕೊಂಬೆ ಬಾಗಿ ನಿನ್ನ Ken 

ಕೀಳು ಸುಖವ ನಂಬಿ ನಾ । ಹೊರಟೆ ಅದನೆ ಅರಸುತಾ। 

ಎನಿತು ದೂರ ಪೋದರೂ | ದೊರೆಯದಾಯ್ತು ಆ ಸುಖಾ । 

ಆಶ ತೋರಿ ಮಾಯವಾಯ್ತು | ದೊರೆತ ಅಲಸುಖವು ತಾ | 

ದಾರಿಗಾಣದಾದೆ ನಾನು ॥೨॥ 


೧೮ / ಆತಜಾನ ಲಹರಿ 
ಅ್ರ ಗಿ 


ಐದೆ ನಿನ್ನ ಬಳಿಗೆ ನಾ । ಅಲೆದು ಬಳಲಿ ಬೆಂದೆ ನಾ 
ಶರಣು ಬಂದೆ ನಿನ್ನನಾ | ಕ್ಷಮಿಸಿ ಪೊರೆ ದಯಾಫನಾ । 
ಶಿವಸ್ತರೂಪ ಶಂಕರಾರ್ಯ ॥ ಹ ॥ 


— ಸದಾಶಿವ 


೧೧ 
(ಚಾಲ - ಮುರು ಮತ್‌ಪೂಛ ಮೇರೀ ಇಶ್ಶಮೆ ಎಂಬಂತೆ) 


ನಿಜಮುಕುತಿಯ ಪಥವಾ ತೋರಿಸಿ ಎನ್ನನು ಪೊರೆಯ್ಯೆ | 


ಶರಣಾದೆನು ನಿನ್ನಡಿಗಳಲಿ ಗುರುವರನೇ ಗಪ॥ 

ದಾಹ ಧಗಧಗಿಸುತಿದೆ ದೇಹದಿ ತಾ ಮನೆಮಾಡಿ । 

ತಾನೆ ತಾನಾಗಿಹುದೈ | ಆತ್ಮವ ತಾ ಮರೆಮಾಡಿ Wen 

ಕೈದಿಯಾಗಿರುವೆನು ಭವ । ಬ೦ಧನದಲಿ ನಾ ಸಿಲುಕಿ | 

ಬಂದಿಹೆ ಶರಣಾಗಲು । ಭವತಾರಕ ನಿನ್ನನು ಹುಡುಕಿ ॥೨॥ 

ದರುಶನ ನೀಡಿ ಪ್ರಭೋ ಓಡಿಸು ಎನ್ನಭಿಮಾನ | 

ಕರುಣಿಸಿ ಭೋಧಿಸು । ಶಿವಶಂಕರ ನೀ ಪರಿಪೂರ್ಣಾ ॥ ೩ ॥ 
- ಸದಾಶಿವ 

ರಾ. ಭೃರವಿ ತಾ. ಕವಾಲಿ 

೧೨ 


(ಚಾಲ -ಉಠೀ ಶಮಾ ಪರವಾನೇಕೇ ಲಿಯೇ ಎಂಬಂತೆ) 


ನಮಿಸುವೆ ನಿನ್ನ ಶ್ರೀಗುರುವೆ ಅಮಿತಾನ೦ದಾತ್ಮ ಸ್ವರೂಪನೆ | 
ಶಮನ ಮಾಡು ಈ ಭವಬಾಧೆಯ ನೀ । 
ಚಿನುಮಯ ಮೂರುತಿಯೇ ಗಪ॥ 


ಬೆಂದೆನು ಸುಖದುಃಖಗಳಲಿ ನಾ । 

ಬಹು ನೊಂದೆನು ಜನಿಮೃತಿ ಹೂಂದುತಾ | 

ಎಂದಿಗೆ ಪರಮಾನಂದವ ಪಡವೇ | 

ಬಂದೆನು ಶರಣಾಗಿ ॥ ಅ.ಪ. ॥ 


ಅತ ಜಾನ ಲಹರಿ / ೧೯ 
೬ ಇ 


ಭೋಗದಿ ಸುಖಿಸುವೆನೆಂಬುವಾ | ಅನು- 
ರಾಗದಿ ವಿಷಯಗಳಲಿ ಸಿಲುಕಿ। 
ಭೋಗಿಸಿದಂತೆಯೆ ವಾಸನಾ । ಬಲ- 
ವಾಗುತ ಬಂದಿತು ಮನದಲ್ಲಿ | 


ಈ ಗತಿಯಲಿ ಸುಖ ಕಾಣದೆ | ಭವ- 
ರೋಗದಿ ಬಳಲುವೆನೀಗಲೇ | 

ತ್ಕಾಗದಿ ನಿಜಸುಖ ದೊರಕುವ ರೀತಿಯ | 
ತಿಳುಹಿಸು ಗುರುವರನೆ 


ಏಶದ ತೊಡಕನು ಹಾಕಿಕೊಂಡು | 
ಈಶ್ವರನನ್ನೇ ಮರೆತಿರುವ | 
ನಶ್ಚರವಾಗಿಹ ಈ ಜಗವನು | 
ಶಾಶ್ವತವೆಂದೇ ತಿಳಿದಿರುವೆ | 


ಹಾಸ್ಕದ ಮಾತಿದು ಮಾನವಗೆ। 
ವಿಷಯೇಚ್ಛಯ ಜೀವನವೆಂಬುದು | 
ಶಾಶ್ಚತ ಶಾ೦ತಿಯ ನೀಡುವ ನಿನ್ನಯ | 
ಪದವನೆ ಮರೆತಿಹುದು 


ಗುರುವೇ ಈಶ್ವರನೀತನೆಂದು | 
ಸಾರಿತು ಶೃುತಿ ಇದ ಕೇಳುತ ನಾ। 
ಕರುಣಾನಿಧಿಯೇ ನಿನ್ನ ಹೂರತಿ- 
ನನ್ಕರು ಗತಿಯಿಲ್ಲನ್ನುತ ನಾ | 


ಚರಣಕಮಲಕೆ ಮೊರೆಹೊಕ್ಕೆ | 
ಪರಮಾನಂದಾತ್ಮಸ್ತರೂಪದಾ | 
ಅರಿವನು ನೀಡಿ ಪೊರೆವುದು ಎನ್ನ | 
ಶಂಕರ ಗುರುದೇವಾ 


೨೦ / ಆತಜಾನ ಲಹರಿ 
೬ ಗಿ 


I 


Il 2 1 


॥1೩॥ 


-ದೇವ 


೧೩ 
(ಚಾಲ - ಜಾಯೆ ತೊ ಜಾಯೆ ಕಹಾ ಎಂಬಂತೆ) 


ದತ್ತದಿಗಂಬರನೇ ವಂದಿಪನಾ। ಕಾಯ್ಕೆ ನೀ । 
ಕರುಣಾಸಾಗರ ವಲ್ಲಭರಾಯಾ ಪ ॥ 


ವಾಡೀವಾಸಾ ಹೇ ಜಗದೀಶಾ। 
ನೀಗಿಸು ಆಶಾ ಬೇಡುವೆ ಶ್ರೀಶಾ | 
ಬೈತನ್ಯಾಂಬುಧಿ ಆತ್ಮಸ್ತರೂಪಾ IO 


ವಿಷಯದೊಳಿರುವಾ ಈ ಘನಪ್ರೇಮಾ। 
ನಿನ್ನೊಳಗಿರಲೈ ನಿರ್ಗಣಧಾಮಾ । 
ಸದ್ಗುರುನಾಥಾ ಹೇ ಅವಧೂತಾ ॥೨॥ 


ಸತ್ಯಸ್ತರೂಪಾ ನಿತ್ಯಾನಂದಾ | 
ಮಿಥ್ಯಾಕಲ್ಪನೇ ಈ ಜಗ ನಿನ್ನೊಳ್‌ | 


ಬ್ರಹ್ಮಾನಂದಾ ಶಂಕರರೂಪಾ ॥೩॥ 
-ದೇವ 

ರಾ. ತಿಲಂಗ ೧೪ ತಾ. ತ್ರಿವಟ 

ಶ್ರೀಶಿವಶಂಕರ ಬ್ರಹ್ಮಸ್ತರೂಪಾ | 

ಎರಗುವೆ ಚರಣಕೆ ಸದ್ಗುರುಭೂಪಾ "ಪ ॥ 


ವೇದದ ಸಾರವ ತಿಳಿಸಿದಿ ನೀನು | 
ವಾದದ ಛಲವನು ಅಳಿಸಿದಿ ನೀನು | 
ಬೋಧಿಸಿ ಚಿತ್ರಕ ಶಾಂತಿ ನೀಡಿದೀ I © 


ಮಾಯಾಧೀಶನ ಮಂತ್ರವನೋದಿ | 
ಮಾಯಾಧೀನಗೆ ಯಂತ್ರವ ಬರೆದೀ | 
ಸಾಯದ ನೋಯದ ಮಾಟ ಮಾಡಿದೀ ॥೨॥ 


ತನುಕರಣಂಗಳು ನೀನಲ್ಲಿಂದು | 
ಗುಣಯುತಜೀವನು ನೀನಲ್ಲೆಂದು | 
ಬೆನುಮಯರೂಪನ ತೋರಿದಿಯಿಂದು ॥ ೩ ॥ 


ಆತಜಾನ ಲಹರಿ / ೨೧ 
೬ ಇ 


ತೋರಿದಿ ಕರುಣದಿ ಮುಕ್ತಿಯ ದ್ಹಾರಾ | 
ನಾರಾಯಣಪದಪಂಕಜಭ್ರಮರಾ। 
ಸಾರಿದಿ ತತ್ವವ ತಂದೆ ಶಂಕರಾ 


೧೫ 
(ಚಾಲ - ಓ ಅಸಮಾನವಾಲೇ ಎಂಬಂತೆ) 
ಶ್ರೀಪಾದವಲ್ಲಭಾ ದೇವಾ । ಗುರುನಾಥಾ ದತ್ತರಾಜಾ | 
ವರಗಾಣಗಾಪುರಾಧೀಶಾ | ಅವಧೂತಾ ದತ್ತರಾಜಾ | 
ನರಸೋಬವಾಡಿವಾಸಾ ಶ್ರೀ । ಗುರುನಾಥಾ ದತ್ತರಾಜಾ 


ತ್ರಿಗುಣಾತ್ಮಕಾ ಘಫನಮಹಿಮಾ । ತ್ರಿಗುಣಾತೀತ ಭೂಮಾ | 
ಅಘನಾಶ ಪೂರ್ಣಕಾಮಾ । ಜಗದೀಶ ಸೌಖ್ಯಧಾಮಾ | 
ಬಗೆಹರಿಸೈ ಮೋಹಮಾಯಾ । ಭಗವಂತ ನೀ ಗುರುರಾಯಾ 


ವೈರಾಗ್ಯ ಶಾಂತಿ ಸುಖವಾ | ಪರಮಾರ್ಥಜ್ಞಾನದರಿವಾ | 
ಗುರುಪಾದಸೇವೆಗೈವಾ | ವರಭಾಗ್ಯ ನೀಡು ದೇವಾ । 


ಪರಿಹರಿಸೈ ವಿಷಯಚಿಂತಾ । ಪರಮಾತ್ಮ ಸದ್ದುರುನಾಥಾ 


ಘನನಿರ್ವಿಕಲರೂಪಾ | ನೀನೆನ್ನ ಸ್ಟಾತ್ಮರೂಪಾ | 
ಮನವಾಣಿ ಮೀರ್ದ ರೂಪಾ | ಆನಂದ ಬ್ರಹ್ಮರೂಪಾ | 
ಕನಸೈ ಈ ಜಗವು ನಿನ್ನೊಳ್‌ | ಗುರುರಾಜ ಶಂಕರರೂಪಾ 


೧೬ 
(ಚಾಲ - ಚಂದನಕಿ ಪಲವಾ ಎಂಬಂತೆ) 


ವಂದಿಪೆ ಗುರುವೆ | ನೀ ಕಲತರುವೇ | 
ಬಂಧನ ಕಳೆಯುವ | ಭೋಧಾತ್ಮಗುರುವೆ 


ಅಗಣಿತಮಹಿಮಾ । ಜಗದಾಧಾರ | 
ಬಗೆಗೆ ನಿಲುಕದಿಹ | ಘನನಿರ್ವಿಕಲ್ಪ 


೨೨ / ಆತಜಾನ ಲಹರಿ 
೬ ಆಗಿ 


[Real 


- ಸದಾಶಿವ 


ಹಾ 
!1ಪ॥ 


॥()॥ 


1೨॥ 


॥೩॥ 


-ದೇವ 


ಹಾಸ) 
|S I 


Ken 


ಜ್ಞಾನಬೋಧನೆಗಾಗಿ | ಮಾನವ ರೂಪದಿ | 
ಸ್ವಾನುಭವವ ತೋರ್ರ । ಮುಕುತಿದಾಯಕನೇ 


ಪರಮಾತ್ಮ ನೀನೆಂದು | ವರಶ್ಳುತಿ ಪೇಳೆ 
ಸರಿಯಾಗಿ ಬೋಧಿಸಿ | ಕರುಣೆದೋರುವನೇ 


ಜಗವೆಲ್ಲ ಪುಸಿಯೆ೦ದು । ಜಗಕೆಲ್ಲ ಪೇಳುವ | 
ಭಗವಂತ ದಯದೋರಿ | ಪೊರೆವುದು ದೇವಾ 


ಚಿನುಮಯರೂಪನೆ। ಸ್ವಾನಂದರೂಪಾ | 
ಮನವು ನಿನ್ನೊಳಗಿರಲಿ ಶಂಕರರೂಪಾ 


ರಾ. ಯಮನ ಕಲ್ಯಾಣ 

೧೭ 
ಬಾಗಿ ನಾ ನಮಿಪೆ ಗುರುದೇವ । 
ಯೋಗಿರಾಜಾ ಪಾಲಿಸು ಮತಿಯಾ । 
ಶ್ರೀಗುರುವೆ ಪರಮಾತ್ಮರೂಪ 


ಜ್ಞಾನಬೋಧಕಾ ಮುಕುತಿಪ್ರದಾತಾ | 
ಸ್ವಾನುಭವಾನಂದಾಮೃತದಾತಾ । 
ಮಾನವಾಕೃತಿ ತಳೆದಖಿಳಾತ್ಮಾ | 
ಹೀನಭವದ ಭಯ ಬಿಡಿಸಿರುವಾತಾ 


ನಿತ್ಯ ನಿರಂಜನ ಸತ್ಯಸ್ತರೂಪ | 

ಭೃತ್ಯರ ಬೋಧಿಸಿ ಮುಕ್ತಿಯನೀವಾ | 

ಶ್ರೋತ್ರಿಯ ನೀ ಘನ ಬ್ರಹ್ಮನಿಷ್ಠಗುರು | 
ಮತಿಯನೆ ಪ್ರೇರಿಸು ಶ್ರೀಗುರುಶ೦ಕರ 


ಆತಜಾನ ಲಹರಿ / ೨೩ 
೬ ಇ 


Il 2 


ul 


IS I 


ಬಾ 
IS 


॥()॥ 


Il 2 1 


- ದೇವ 


೧೮ 


(ಚಾಲ - ಆಪನೆ ಕಹೋ ತುಮಸೆ ಮೇರಿ ಸುನೊ ಎಂಬಂತೆ) 


ವಂದಿಪೆ ನಾ ಭಗವನ್‌ ಪೂರ್ಣಫನಾ | 
ನೀ ಮುಕುತಿನಿದಾನಾ। ಜ್ಞಾನಘನಾ | ಆನಂದಫನಾ 


ನಿತ್ಯಾನಂದನು ನೀ ಚೈತನ್ಯ | 

ಮೂಲಪದ ಮಾಯಾರಹಿತ ಸದಾ | 

ಆ ನಿರ್ವಿಕಲ್ಲಾತ್ಮಾ ಸತ್ಯನು ನೀ। 

ಹೇ ಸರ್ವಾಂತರ್ಯಾಮೀ ಪೇಮಘನಾ । ಆನಂದ 
ಕಣ್ಣು ಮನಗಳಿಗೆ ನಿಲುಕದಲೇ | 

ನೀ ಸಾಕ್ಷಿಸ್ತರೂಪಾ ಇವುಗಳಿಗೇ | 

ಕಲಿತವೈ ಮಾಯಾಮೋಹಿತವೈ | 

ಈ ಜಗವೆಲ್ಲಾ ನಿನ್ನೊಳ್‌ ಸತ್ಯಘನಾ | ಆನಂದ 
ಜೀವಜಡನಾಗಿ ನೀನೆಲ್ಲ। 

ಈ ಮೂಡರಿಗೆ ಕಾಂಬಿ ಇದು ಎಲ್ಲ! 

ಮಹಿಮೆ ಇದ್ಯ | ನೀನೇ ಈಶ್ವರನೈ | 

ಹೇ ಜನ್ಮಾದಿರಹಿತಾ | ಜ್ಞಾನಘನಾ | ಆನಂದ 
ಎಂತು ಬಣ್ಣಿಸಲೈ ನಿನ್ನನು ನಾ | 

ಈ ವಾಣಿಯಿಂ ದೂರಾ ನಿಜಸಾರಾ | 
ಯೋಗಿವರಾ ಗುರು । ಶ್ರೀಶಂಕರಾ | 

ಹೇ ಸರ್ವಾತ್ಮಪೂರ್ಣಾನಂದಘನಾ | ಆನಂದ 


ರಾ. ಮಿಶ್ರಪಹಾಡಿ ೧೯ 


ನೋಡು ಸದ್ಗುರುನಾಥನಾ ಶಂಕರನಾ | 
ನೋಡು ಸದ್ಗುರುವಿನ | ಕಾಡಿ ಬೇಡುವನಲ್ಲ। 
ನಾಡಿನೊಳಗೆ ಆರೂಢನೆಂದೆನಿಸಿದ 


ಬಂಧನ ಬಿಡಿಸಿದ | ಒ೦ದರೊಳ್‌ ನಿಲಿಸಿದ | 
ಕಂದನ ಕರುಣಿಸಿದಂಬಿಕೆತನಯನ 


೨೪ / ಆತಜಾನ ಲಹರಿ 
ಅ್ರ ಗಿ 


—) 
| 2 | 


Ken 


lI 2 


wl 


Wal 
-ದೇವ 


ಹಾ 
!ಪ॥ 


॥()॥ 


ಘೋರಕರ್ನಗಳಾ | ಬೇರು ಸುಡುತಲನ್ನ | 


ಪಾರುಮಾಡಿರುವಂಥ ಪಾರ್ವತಿರಮಣನ |೨॥ 
ಗಡನೆ ಬೋಧಿಸಿ ಎನ್ನ | ಗಡಿಬಿಡಿ ಬಿಡಿಸಿದ | 
ಗಡಗಡ ಬಂದು ನೀ ಗಣಪತಿಪಿತನಾ | ೩ 1 
- ಕೃಷ್ಣಕ್ಕ 
೨೦ 


(ಚಾಲ - ಜಿಂದಗೀ ದೇನೆವಾಲೆ ಸುನನಾ ಎಂಬಂತೆ) 


ವಂದಿಪೆ ಬೋಧಿಸೈ ಗುರುವರನೇ। 
ಘನವೇದಾಂತವಿದಿತಾತ್ಮನೇ | 
ಪರಮಾನಂದ ಪರಿಪೂರ್ಣನೇ ಗಪ॥ 


ಇರುವಿಕೆಯಿಂದ ನೀ ಸದ್ರೂಪನೇ | 

ಅರಿವಿಕೆಯಿಂದ ನೀ ಚಿದ್ರೂಪನೇ | 

ಪರಪ್ರೇಮಾಸದಾ ನೀ ಆನಂದನೇ | 

ಪರಮಾನಂದನೇ | ನೀ ಸರ್ವಾತ್ಮ ಪರಮಾತ್ಮನೇ Ken 


ಮಾಯಾಂಧಕಾರಕ್ಕೆ ನೀ ಭಾಸ್ಕರಾ | 

ಘೋರಸಂಸಾರತಾಪಕ್ಕೆ ನೀ ಚಂದಿರಾ | 

ನೀ ಕರುಣಾಕರಾ | ಶ್ರೀಪರಮೇಶ್ವರಾ | 

ಮೃತ್ಯುಭೀತಿಹರಾ | ನಾ ಶರಣಾದೆ ಶಿವಶಂಕರಾ ॥೨॥ 


-ಸದಾಶಿವ 
ವಿ೧ 
(ಚಾಲ - ದೋಣಿ ಸಾಗಲಿ ಮುಂದೆ ಹೋಗಲಿ ಎಂಬಂತೆ) 


ಕರುಣಮೂರ್ತಿಯೇ ಕಲ್ಪವ್ಯಕ್ಷವೇ | ದೇವ ಸದ್ದುರುನಾಥನೇ | 
ಸಚ್ಚರಿತ್ರನೆ ಸುಜನಪಾಲನೆ । ನಿನ್ನ ಭಜಿಸುವೆ ಭಕ್ತಿಯಿಂ |ಪ॥ 


ನೀನೆ ತಂದೆಯು ನೀನೆ ತಾಯಿಯು | 

ನೀನೆ ಎಮ್ಮಯ ಬಂಧುವು | 

ನೀನೆ ವಿದ್ಯೆಯು ನೀನೆ ಬುದ್ಧಿಯು | 

ನೀನೆ ಸಕಲವು ನಿರುತವು Wen 


ಆತಜಾನ ಲಹರಿ / ೨೫ 
೬ ಇ 


ಸಕಲಶ್ರೋತ್ರಿಯಶ್ರೇಷ್ಠನೆನಿಸುತ 
ವಿಪುಲಕೀರ್ತಿಯ ಪಡೆದಿಹೆ। 
ಅಖಿಲಕರ್ನಾಟಕದಿ ನಿನ್ನನು | 
ಸಕಲಜೀವರು ನೆನೆವರೈ 


ವೇದಮೂರ್ತಿಯೆ ಶಾಂತಮೂರ್ತಿಯೆ। 
ನಿನ್ನ ಪಡೆದವರ್‌ ಧನ್ಮರೈ | 

ಎಮ್ಮ ಭಾಗ್ಯಕೆ ಎಣೆಯದುಂಟೆ 
ಹೇಳಲಸದಳವಾಗಿದೆ 


ನಮೋ ನಮೋ ಜ್ಞಾವೈಕನಿಷ್ಠನೆ | 

ನಮೋ ನಮೋ ವೈರಾಗ್ಯನಿಷ್ಠನೆ | 

ನಮೋ ನಮೋ ಸ್ವಾನಂದಮೂರ್ತಿಯೇ | 
ನೀನೆ ರಕ್ಷಿಸು ಎಮ್ಮನು 


ಶಿವಸ್ತರೂಪನು ನೀನಿರುತಲೀ | 
ಭುವನದೊಳಗವತರಿಸಿದೇ | 
ಭವದ ರೋಗಕೆ ವೈದ್ಯ ನಿನಗೀ -! 
ಕವನ ಮಾಲೆಯ ಹಾಕುವೆ 


ನಮೋ ನಮೋ ಘನಸತ್ಸ್ವರೂಪನೆ 
ನಮೋ ನಮೋ ನಿಜಚಿತ್ತಕಾಶನೆ | 
ನಮೋ ನಮೋ ಆನಂದಪೂರ್ಣನೆ | 
ನಮೋ ನಮೋ ಗುರುಶಂಕರಾ 


ಎ೨೨ 
(ಚಾಲ - ತೂಜಲಿ ತೊಜಲಿ ಎಂಬಂತೆ) 
ಬಾಗುವೆ ಶ್ರೀಗುರೋ | 
ಸತ್ಯಸ್ಥರೂಪಾ 


ಓ ಜ್ಞಾನಿಯೇ | ಪರಾತ್ಮರೂಪನೇ | 
ನೀ ಬೋಧಿಸ್ಸೆ | ನಮೋ ಮಹಾತ್ಮನೇ | 
ಶರಣಾದೆ ಕರುಣಿಸು ನೀ । ಭವದಬಾಧೆ ನೀಗಿಸೈ 


೨೬ / ಆತಜಾನ ಲಹರಿ 
೬ ಐ 


Il 2 


೩ 


1೪॥ 


1ಖ॥ 


॥೬॥ 
4 ನಾಗಮ್ಮ 


ಹ್ಯಾ 
IS 


Ren 


ಈ ದರುಶನಾ । ಪಾದಾಭಿವಂದನಾ | 
ಈ ಸರ್ಶನಾ | ಪುನೀತವೀಮನಾ | 
ಭಾಗ್ಯವಿದೇ ಜೀವನದೀ | ನಿನ್ನಂಥ ಗುರು ದೊರಕಿದಿ 


ಆನಂದದಾ | ಸುಬೋಧ ನೀಡುವಾ। 
ಈ ಬಂಧವಾ । ನಿವಾರಿಸುವ ಮಹಾ । 
ಬೋಧಾತ್ಮ ಶಂಕರಗುರು 


೨೩ 


(ಚಾಲ - ದಿಲಸೇ ಮಿಲಾನಾ ದಿಲ್‌ ಕಿ ಪ್ಯಾರ ಎಂಬಂತೆ) 


ಬೋಧಿಸು ಗುರುವರನೇ । ಆತ್ಮರೂಪನೇ | 
ಬಾಧೆಯ ನೀಗಿಸು | ಬೋಧಾತ್ಮನೇ 


ಶಾಂತಿಯನೀವಾ | ಭ್ರಾಂತಿಯ ಕಳವಾ। 
ಏಕಾಂತಪೂರ್ಣ | ನಿರಾತಂಕವಾದ | 
ಚಿಂತೆದೂರಮಾಡುವಾ | ಅಂತರಾತ್ಮಜ್ಞಾನವಾ | 
ಸಂತೋಷದಿಂದಾ ತಿಳಿಸೈ ಮಹಾತ್ಮನೆ 


ಸದ್ಗುರುರಾಯಾ | ಕರುಣಿಸು ಜೀಯಾ 

ಓಡಿಸು ಮಾಯಾ | ಮಹಾಮೋಹನಿಧಿಯಾ । 
ಜ್ಞಾನಬೋಧ ನೀಡುವಾ | ಸ್ಪಾನುಭಾವ | ತೋರುವಾ । 
ಗುರುಶಂಕರಾಚಾರ್ಯಾ | ಕೃಪೆಮಾಡು | ಜೀಯಾ 


ರಾ.ಮಿ. ಮಾಂಡ 

೨೪ 
ಆಶೀರ್ವದಿಸು ಗುರುರಾಜ | 
ನಾ ಶೀರ್ಷವನೆ ಬಾಗುತ ನಮಿಸುವೆ 


ಜ್ಞಾನದಾತಾ ಕರುಣಿಸು ತಾತಾ । 
ಆತ್ಮಾನುಭವಾ | ಪಡೆವ ವರವಾ 


ಆತಜಾನ ಲಹರಿ / ೨೭ 
ಅ ಡಂ 


I 2 


॥ ೩ ॥ 
-ದೇವ 


ಹಾ 
!ಏಪ॥ 


॥()॥ 


Il 2 1 


-ದೇವ 


ಹಾ 
೫ ॥ 


ಜ್ಞಾನನಿಧಿಯೆ ಬೇಡುವೆ ನಿನ್ನೋಳ್‌ | 
ಮನದಿ ಜ್ಞಾನವು ಹೊಳೆಯುವತೆರನಾ- 


ದೇವನಾನೆಂದರಿವತೆರದಿ | 
ಜೀವಭಾವ ಮರೆವತೆರದಿ ॥ 
ಭಾವದಿ ನೀನೆ ನೆಲಿಸುವ ತೆರದಿ । 
ಸಾವಿನಂಜಿಕೆ ಸರಿಯುವತೆರನಾ- 


ಅನುಭವನಿಧಿಯೆ ಚಿನುಮಯರೂಪಾ | 
ಮನವುನಿನ್ನೋಳ್‌ ಮುಳುಗುವ ತೆರದಿ ॥ 
ಆ ನಾರಾಯಣಶಿಷ್ಯ ಶಿಖಾಮಣಿ। 
ಜ್ಞಾನಿಶಂಕರ ಗುರುರಾಜಾ 


ರಾ. ಮಾಲಕಂಸ ೨೫ 


ಕ್ಷಮಿಸು ಅಪರಾಧಿಯನು ಅಮಿತಕರುಣಾಳುವೇ। 
ಸಮನಾದ ನಿನ್ನೊಳಗೆ ವಿಷಮತೆಯ ಮಾಳಏನ್ನ 


ಪರಮಾತ್ಮನೀನೆಂಬ ಪರತತ್ವ ತಿಳುಹಿಸಿ | 
ಪರಮಶಾಂತಿಯನೀವ ಗುರುವಿನಾನುಡಿಯಾ ॥ 
ಪರಿಕಿಸದೆ ಭೇದದಲಿ ಮರೆತು ನಿನ್ನಯ ಚರಣ । 
ಗರುವದಲಿ ನಾ ಚರಿಸಿ ದುರುಳನೆನಿಸಿದ ಎನ್ನ 


ನಿನ್ನ ಬೋಧವ ಕೇಳ್ದು ನಿನ್ನಿಂದಲೇ ತಿಳಿದು | 
ಎನ್ನ ಮುಕುತಿಯ ದೇವ ನಿನ್ನನೇ ಮರೆತೆ ॥ 
ಅನ್ಯವಿಷಯವ ನೆಚ್ಚಿ ಬನ್ನಬಡುತಿರುವೆನ್ನ | 
ಬಿನ್ನಹವ ಮನ್ನಿಸುತ ಕ್ಷಮಿಸು ಗುರುವೆ 


ಅಪರಾಧಿ ನಾನೆಂದು ಉಸುರದಂತಾಯಿತೈ | 
ಕಪಟವಿಲ್ಲದೆ ಪೇಳ್ದಿ ನೀನೆ ನಾನೆಂದು | 
ಕುಪಿತನಾಗಲುಬೇಡ ಎನ್ನೊಳಗೆ ಗುರುದೇವಾ | 
ಕೃಪೆಮಾಡಿ ಕ್ಷಮಿಸಯ್ಯಾ ಗುರುಶಂಕರಾರ್ಯ 


೨೮ / ಆತಜಾನ ಲಹರಿ 
೬ ಗಿ 


Ken 


Il 2 


1೩॥ 
-ದೇವ 


ತಾ. ರುಂಪಾ 


ಹಾಕಾ] 
IS Il 


॥()॥ 


1೨॥ 


॥ ೩ ॥ 
-ದೇವ 


೨೬ 
(ಚಾಲ -ಯೇ ಚಾಂದ ಛುಪನಾ ಜಾನಾ ಎಂಬಂತೆ) 


ನಾ ಮಾಳಿ ನಿನ್ನಾಗಾನಾ | ಪರಿಪೂರ್ಣಾ ಸತ್ಯಜ್ಞಾನಾ | 
ಗುರುಮೂರ್ತಿ ಎನಗೆ ದಾನಾ ನೀಡಿದೆ ನೀ ದಿವ್ಯಜ್ಞಾನಾ ॥ಪ॥ 


ಅವಿಚಾರದಿಂದ ತೊಳಲಿ । ಭವಬಾಧೆಯಿಂದ ಬಳಲಿ | 
ಕಿವಿಗೊಡದೆ ನಿನ್ನ ನುಡಿಗೆ ಭವನದಲಿ ದುಃಖಿಯಾದೆ । 
ಶಿವ ನೀನೆ ಎಂದು ಪೇಳಿ | ಸವನಿಸಿದೆ ಮೋಕ್ಷಪದವಾ 1೧॥ 


ಏನೆಂದು ಪಾಡಲಯ್ಯಾ। ನಾನೆಂಬ ಭಾವವಡಗಿ । 
ನೀ ನಾನೆ ಎಂಬ ತಿಳಿವು | ಘನವಾಗಿನೆಲಿಸಿತೀಗ | 
ಏನೊಂದು ತೋರದಯ್ಯಾ। ನಾನಾತ್ಸವೆಂಬ ಬಾವ ॥೨॥ 


ಈ ಸೋಹಮಂಬ ಪದವ । ಲೇಸಾಗಿ ಬೋಧಿಸಿದ ನೀ। 
ಆಶಾಪಿಪಾಸೆ ನೀಗಿ । ನಾ ಶಾ೦ತನಾದೆ ಮನದಿ | 


ನೀ ಸಚ್ಚಿದಾತ್ಮಗುರುವೇ | ಶಂಕರನೆ ಕಲತರುವೆ ॥ ೩ ॥ 
-ದೇವ 
ರಾ. ಭೈರವಿ ೨೭ ತಾ. ದಾದರಾ 


(ಚಾಲ - ತೂ555 ಪಾಸ ಆ ರಹಾ ಹೃ ಎಂಬಂತೆ) 


ನೀ ನೀಡು ವರವ ದೇವಾ | ಭವಜಾಲಕಾರಣಾದ | 
ಈ ವಾಸನಾಪಿಶಾಚಾ | ಬಿಡುವಂತೆ ಕರುಣಿಸೀಗ ॥ಪ॥ 


ವಿಷಯೇಚ್ಛೆಯಿಂದ ಬಳಲಿ | ವಿಷಯಗಳ ಭೋಗಪಡೆದೆ | 

ಪುಸಿಯಾದ ವಿಷಯಸುಖದ | ವ್ಯಸನದಲ್ಲಿ ಬೆಂದುಹೋದೆ | 

ಎಷಯೇಚ್ಛೆ ಹೋಗಲಿಲ್ಲ | ಕಸವಿಸಿಯ ಬಡುತಲಿರುವೆ। 

ಹಸನಾಗಿ ಬೋಧಮಾಡೈ IO 


ಘೋರಾದ ಭವಜಲಧಿಯಾ । ಪಾರಾಗುವುದೆ ಯುಕುತಿಯಾ । 

ಚಿರಶಾಂತಿ ಪಡೆವ ಪರಿಯಾ । ಪರಮಾತ್ಮಜ್ಞಾನಸಿರಿಯಾ | 

ಕರುಣಿಪುದು ಶಂಕರಾರ್ಯ | ಶರಣಾದೆ ಜ್ಞಾನಿವರ್ಯಾ ॥೨॥ 
-ದೇವ 


ಆತಜಾನ ಲಹರಿ / ೨೯ 
೬ ಇ 


೨೮ 
(ಚಾಲ - ಹೃ ಎ ವಹಿ ಅಸಮಾನ್‌ ಎಂಬಂತೆ) 


ಬೇಡುವೆ ನಾಯಾದವಾ । ಖೋಡಿ ಮನದ ಮೋಹವಾ | 
ಓಡಿಸುತಲಿ ಮಾಧವಾ । ನಿನ್ನ ಸೇರಿಕೊಂಬುವಾ । 
ನೀಡು ಇನಿತು ಭಾಗ್ಯವಾ 


ನಾನು ಇದುವೆ ನನ್ನದು | ಮಾನವಗಿದು ಪಾಶವು | 
ದೀನಬಂಧು ಇದನು ನೀ । ಮಾಣದೆ ಬಿಡಿಸೈ ಪಭೋ। 
ಬೇಡಿಕೊಂಬೆ ಹೇ ವಿಭೋ ।ನೀನೆ ಪರಮಸದ್ಗುರು 


ಹೃದಯದಲ್ಲಿ ನೆಲೆಸಿದಾ | ಆತ್ಮರೂಪನನು ಸದಾ । 
ಮುದದಿ ತಿಳಿಯುವಂತೆ ನೀ। ಸನ್ಮತಿ ದಯಪಾಲಿಸೃ | 
ಸದಮಲಾತ್ಮಶಂಕರಾ | ಬೇಡುವೆ ನಿನಗೀಶ್ದರಾ 


೨೯ 
(ಚಾಲ - ಮರನಾ ತೇರಿ ಗಲೀಮ ಎಂಬಂತೆ) 


ಪರಮಾತ್ಮದಿವ್ಯಚರಣಾ | ಭಜಿಸುವೆವು ಜ್ಞಾನಪೂರ್ಣ | 
ನೀ ತೋರ್ಪುದಯ್ಯ | ಕರುಣಾ 


ಸಂಸಾರ ತಾಪ ಹರಣಾ | 
ಆನಂದ ರೂಪ ತಾಣಾ। ನಾರಾಯಣಾತ್ಮಪೂರ್ಣಾ 


ನಿನ್ನಿರವೇ ಜಗವಿದೆಲ್ಲ | ನಿನ್ನರಿವೇ ಜೀವರೆಲ್ಲಾ | 
ನಿನ್ನಿಂದೆ ಸುಖವಿದೆಲ್ಲ । ನೀನೇ ಇದೆಲ್ಲ ದೇವಾ | 
ನೀ ಸತ್ಯ ನಿರ್ವಿಕಾರಾ | ನೀನಾತ್ಮರೂಪಸಾರಾ | 
ನೀ ಪರಮಮೋಕ್ಷತಾಣಾ 


ಮರೆತಿರಲು ಜೀವ ನಿನ್ನ | ದೊರೆಯುವುದೆ ಶಾಂತಿಯಿನ್ನ | 
ಪರಿತಾಪಬಡುತ ಮುನ್ನಾ | ತಿರುಗುವನೊ ಜನ್ಮ ಜನ್ಮ 
ಗುರುಶಂಕರಾರ್ಯ ನಿನ್ನ | ಶರಣಹುದೆ ಶಾಂತಿತಾಣ | 
ನೀ ಸರ್ವರಾತ್ಮಪೂರ್ಣ 


೩೦ / ಆತಜಾನ ಲಹರಿ 
೬ ಈಗ 


ಹಾ 
॥ ಪ ॥ 


॥()॥ 


ll ೨॥ 


-ದೇವ 


ಹಾಸ] 
IS Il 


॥ ಅ.ಪ. ॥ 


॥()॥ 


1೨॥ 
-ದೇವ 


೩೦ 


(ಚಾಲ - ಛಮ್‌ ಛಮ್‌ ಛಮ್‌ ಬಾಜೆ ಎಂಬಂತೆ) 


ಬಾಬಾಬಾ ಗುರು ದತ್ತಾತ್ರಯಾ | ನೀ ಕರುಣಾಮಯಾ । 


ನೀ ತೋರೈ ದಯಾ।ಬಾಬಾಬಾ ಗುರುದತ್ತಾ 


ಅನಸೂಯಾಸತಿತನಯಾ | ಪರಿಹರಿಸೆನ್ನಯ ಮಾಯಾ । 
ಎರಗುವೆ ಚರಣಕೆ ಜೀಯಾ । ಕರುಣಿಸು ನೀ ಗುರುರಾಯಾ | 


ಠಈಃ55 ಭವಾ। ಈ ಭವಾಬ್ಬಿದಾಂಟಿಸು | 
ಕೃವಲ್ಯ ತೋರಿಸು ದತ್ತಾತ್ರಯಾ 


ಬಾಳಿನ ಭ್ರಮೆಯನು ಬಿಡಿಸಿ | ಪಾಲಿಸು ಹೃದಯ ನಿವಾಸಿ । 


ನಿನ್ನ ಸ್ತರೂಪವ ತಿಳಿಸಿ | ಬೋಧಿಸು ಕುರುಪುರವಾಸಿ | 
ಶ್ರೀss ಗುರೋ | ಶ್ರೀ ಗುರೋ ನಮಿಸುವೆನು | 
ಪ್ರಭೋ ದಯಾಮಯ ।ದತ್ತಾತ್ರಯಾ 


ಚಿನುಮಯರೂಪನು ನೀನು | ಚಿರನದ್ವೈತನು ನೀನು | 
ನೀಡ ಚಿತ್ತಕೆ ಶಾಂತಿ | ನೀಗಿಸು ಎನ್ನಯ ಬ್ರಾಂತಿ | 
ನೀ55 ಗುರೋ | ನೀ ಗುರೋ ಶ್ರೀಶಂಕರ | 
ಆನಂದಸಾಗರ | ದತ್ತಾತ್ರಯಾ 


೩೧ 
ರಾ. ಜಯಜಯವಂತಿ 


ನೋಡು ಸದ್ಗುರುನಾಥನಾ | 
ಕೊಂಡಾಡು ಅವನ ಕೀರ್ತನಾ 


ಮಾಡು ಶ್ರವಣ ಮನನವಾ | ದೂಡು ಭವದ ಬಂಧವಾ 


ಗುರುವೆ ಮಾಯೆಗಾಧಾರ । ಗುರುವೆ ಗುರುದಿಗಂಬರಾ ॥ 


ಗುರುವೆ ಗೋದಾವರಿ । ಗುರುವೆ ತ್ರ್ಯ೦ಬಕೇಶ್ವರಾ 


ಸಾಧನಾ ಪ್ರಯಾಗದಿ । ಬೋಧ ತ್ರಿವೇಣಿಸಂಗಮ ॥ 
ಶ್ರವಣ ಸ್ನಾನ ವೇಣಿದಾನ | ಮನನ ಮರದಬಾಗಿಣಾ 


ಆತಜಾನ ಲಹರಿ / ೩೧ 
೬ ಇ 


ಬಾ 
!1ಖ॥ 


Il 1 


2 


೩1 


-ದೇವ 


ತಾ. ದಾದರಾ 


ಹಾ 
!ಖ॥ 


॥ ಅ.ಪ. ॥ 


I Wl 


Il 2 


ತನುವೆ ವಾರಣಾಸಿಯು ಮನವೆ ಭಾಗೀರಥಿ ॥ 
ಚಿತ್ತಶುದ್ದಿ ಪಂಚಕ್ರೋಶ । ಗುರುವೆ ಏಶ್ರನಾಥನು 


ಗುರುವೆ ಜ್ಞಾನಗಂಗೆಯು । ಗುರುವೆ ಶಾಂತಿಯಾಗರಾ ॥ 
ಗುರುವೆ ಧುಂಡಿ ದಂಡಪಾಣಿ । ಗುರುವೆ ಕಾಳಭೈರವಾ 


ಗುರುವೆ ಗಯಾ ವಿಷ್ಣುಪಾದ ಕಲ್ಪನೆ ವಟವೃಕ್ಷವು | 
ಅಲ್ಲಸ್ನಾನ ಪಿಂಡದಾನ । ಜೀವಭಾವ ತ್ಯಾಗವು 


ಗುರು ಅಯೋಧ್ಯಪಟ್ಟಣಾ | ಗುರುವೇ ರಾಮಲಕ್ಷ್ಮಣಾ | 
ಗುರುವೆ ಭರತ ಶತೃುಘ್ನ | ಗುರುವೆ ಸೀತಾ ಮಾತೆಯು 


ಗುರುವೆ ಗೋಕುಲೇಶನು | ಗುರುವೆ ವೃ೦ದಾವನಾ | 
ಗುರುವೆ ಮಥುರೆ ದ್ವಾರಕೇಶಾ | ಗುರುವೆ ಹರಿದ್ದಾರವು 


ಗುರುವೆ ಬದರಿಕಾಶ್ರಮಾ । ಗುರುವೇ ನಾರಾಯಣಾ ॥ 
ಜನನ ಮರಣ ಸಂಹರಣ । ಬ್ರಹ್ಮಕುಂಡ ದರುಶನಾ 


ಗುರುವೆ ಕೇದಾರೇಶನು । ಗುರುವೆ ರಾಮೇಶನು ॥ 
ಗುರುವೆ ಸಕಲ । ಜೋತಿರ್ಲಿಂಗ | 
ಗುರುವೆ ಶಂಕರಾರ್ಯನು 


೩೨ 
(ಚಾಲ - ಜಾದುಗರ ಸೈಯ್ನಾ ಎಂಬಂತೆ) 
ನಮಿಸುವೆ ಗುರುವೆ | ನೀ ಕಲ್ಪತರುವ | 
ಚೆನುಮಯ ಫನವಿಭುವೇ। 
ಭವಭಯಹರ ಗುರುವೇ 


ಜ್ಞಾನಭೋಧ ನೀಡುವಾ | ಸ್ವಾನುಭವ ತೋರುವಾ 
ಶ್ರೇಷ್ಟ ದೇಶಿಕ ನೀನೇ | 

ತೋರಿಕೆ ಅನಿಸಿಕ | ಪುಸಿಯೆಂದುಸುರುವ 

ಧೀರ ವೀರನು ನೀನೆ ॥ 

ಪರಮಾತ್ಮನೇ ನೀನಿರುವೆ | 

ಭವಭಯಹರ ಗುರುವೇ 


೩೨ / ಆತಜಾನ ಲಹರಿ 
೬ ಈಗ 


wl 


[Weal 


॥ ೫ ॥ 


I ೬ 


೭ 


WS 


॥()॥ 


ಪ್ರಣವಾಕಾರಾ | ನೀ ನಿರ್ವಿಕಾರಾ | 

ತ್ರಿಗುಣಗಳಿಗೂ ದೂರಾ ॥ 

ಮನದಿ ವಿಚಾರಿಸಿ | ನೀ ನಿಶ್ಚಯಿಸೀ 

ತಿಳಿವುದೆನ್ನುತ ವಿಧಿಸೀ ॥ 

ಬಲು ಪ್ರೇಮದಿ ಬೋಧಿಪನೇ 

ಭವಭಯಹರ ಗುರುವೇ ॥೨॥ 


ಕನಸು ಎಚ್ಚರಗಳಾ । ತನಿನಿದ್ರೆಯನಾ 

ತಾನೆ ಬೆಳಗುತಲಿರುವಾ ॥ 

ಘನಚೈತನ್ಮನೆ | ಆನ೦ದಾತ್ಮನೆ 

ನೀನೇ ತಿಳಿಯೆಂದೆನುವಾ ॥ 

ಶ್ರೀಶಂಕರ ಸದ್ಗುರುವೇ ॥ 

ಭವಭಯಹರ ಗುರುವೇ ॥ ೩ ॥ 


— ಜಯಮ್ಮ 
ಹಿ 
(ಚಾಲ - ಮೇರಾ ದಿಲ್‌ ಯೆ ಪುಕಾರೇ ಆಜಾ ಎಂಬಂತೆ) 


ಕರುಣಾನಿಧಿ ಗುರುವೇ ಬಾರಾ | 
ಚೆರಶಾಂತಿಯ ತಾಣವ ತೋರಾ ॥ 
ಶರಣಾದೆನು ನಾ। ಸಲುಹುವದೆನ್ನಾ ಪ ॥ 


ಮುನ್ನ ಸಂಸಾರದೋಳ್‌ | ಕರ್ಮದಾ ಪಾಶದೋಳ್‌ ಸಿಲುಕಿದೇ | 

ಜನ್ಮಜನ್ಮಂಗಳಾ | ಹೊಂದುತಾ ತಾಪದೋಳ್‌ | 

ನಿನ್ನನೇ ಕಾಣದೆ | ನೊಂದೆನೈ । ಬೆಂದೆನೈ ಬೆಂದೆನೈ ॥ 

ಮರೆತಿರೆ ನಿಜವಾ । ಪರತರ ಸುಖವಾ | 

ಪುರುಷೋತ್ತಮ | ಬೋಧಿಸು ಗುರೋ । ಶರಣಾದೇನು ನಾ IO 


ಜ್ಞಾನದಾ ಮಾರ್ಗವಾ । ಕಾಣದೇ ಕುರುಡನೋಲ್‌ ತಿರುಗಿದೆ | 

ಅನ್ಯಸಾಧನೆಗಳಾ | ಬನ್ನದೋಳ್‌ ಮಾಡಿ ನಾ। 

ಉನ್ನತಾನಂದನಾ | ಪಡೆಯದೆ । ಕೊರಗಿದೇ ಮರುಗಿದೇ ॥ 

ಚೆರಶಾಂತಿಯ ನಾ | ದೊರಕಿಪ ಜ್ಞಾನಾ | ನೀಡೈ | 

ನೀಡೈ ಶ್ರೀಶಂಕರಗುರೋ | ಶರಣಾದೆನು ನಾ ॥೨॥ 
- ಜಯಮ್ಮ 


ಅತ ಜಾನ ಲಹರಿ / ೩೩ 
ಅ ್ರ ಇ 


ರಾ. ಬಾಗೇಶ್ರೀ ತಾ. ತ್ರಿವಟ 
೩೪ 
(ಚಾಲ - ಮೊಹೋಬತ್‌ ಹೀನ ಜೋ ಸಮರು ಎಂಬಂತೆ) 


ಇದೇ ಕೇಳ್‌ ಬಾಗವತಧರ್ಮ ಸ್ಮರೂಪಾನಂದದಾಮರ್ಮ | 
ತಿಳಿಯದಾಮೂಢಮನುಜರಿಗೂ । ತಿಳಿಸುವಾ ಸುಲಭದಾಧರ್ಮ 


॥ಪ ಗ 
ಸದಾ ತನ್ನಂತರಂಗದಲಿ | ಮನನವಾಮಾಡಿ ಬೋಧೆಯನು | 
ಸದಮಲಾತ್ಮಾನುಭವವ | ಪಡೆವುದಿದುವೇ 
ಭಾಗವತಧರ್ಮ ಸ್ವರೂಪಾನಂದದಾ ಮರ್ಮ I ೧ 1 


ಅಳೀ ನೀ ಭೇದಭಾವನೆಯಾನಿಕಾಯಾ । ಅಳೀ ನೀ | ತಿಳೀ ನೀ 
ನಿರ್ವಿಕಲಾನಂದವಿಭುವೆ | ನಾನೆ ಇಹೆನೆಂದು | ಸ್ವರೂಪಾ 1೨॥ 


ಇದೋ ಮಿಥ್ಯಾ ಜಗವಿದೆಲ್ಲ। ತಿಳೀ ನೀನೆ ಕನಸಿನಂತೆ | 
ಅದೊಂದೇ ಬ್ರಹ್ಮಸತ್ಯ | ಇದುವೆ ಶ್ರೀಗುರು ಶಂಕರನ 


ಬೋಧಾ ಸ್ವರೂಪಾ 1೩॥ 
-ದೇವ 
೩೫ 
(ಚಾಲ - ಎ ದುನಿಯಾಮ ಯಹಾ ಮಿಲನಾ ಎಂಬಂತೆ) 
ಇದೇ ಗೀತಾ ಮಹಾಮಂತ್ರಾ | ಭವಾಬ್ದಿ ದಾಂಟುವಾ ಮಂತ್ರಾ ॥ಪ॥ 


ಮನುಜ ತಾ ನಿತ್ಯ ಈ ಗೀತಾ | 

ಅನುದಿನಾ ಪಠಿಸುತಿರುವಾತಾ। 

ಮುಕುತಿಪಂಥ ಪಡೆವ ನಿರುತಾ। 

ಇದೇ ದೇಹದಲಿ ತಾನಿರುತಾ। Ken 


ವಿರಾಗಿಯಾಗಿ ಮನದಲ್ಲಿ | 

ಪರಾನಂದಾತ್ಮರೂಪವನು | 

ತಿಳಿಯುವಾ ಬೈತನ್ಯರೂಪವನು | 

ಇದೇ ಗೀತಾಪಠಣಫಲ ತಾ 

ಪ್ರಶಾಂತಾಕಾಮನಾಗಿರುತಾ ॥ ೨॥ 


೩೪ / ಆತಜಾನ ಲಹರಿ 
೬ ಈಗ 


ನಿಧಾನಾ ನೊಂದಮನಸಿಗಿದೆ | 
ಪ್ರಧಾನಾ ಶಾಸ್ತಸಂಚಯ ದೇ | 
ಪಧಾನಾ ಷಟ್‌ಶಾಸ್ತಸಂಚಯದೇ | 
ಸದಾ ಧ್ಯಾನಾ ಇದೇ ಮನನಾ | 
ಮನುಜಗೇ ಇದುವೆ ಸುಖತಾಣಾ | 


ತಿಳಿ ನೀಗೀತೆಯಾ ಬೋಧಾ । 
ಅಳಿ ನೀ ಜೀವಪರಭೇದಾ । 

ತಿಳಿ ನೀ ಪರಮಾತ್ಮಪದ ಬೋಧಾ | 
ಪಡೆವೆ ಮೋದಾ | ಶ್ರವಣದಿಂದಾ । 
ಇದೇ ಶ್ರೀ ಶಂಕರನ ಬೋಧಾ 


೩೬ 


(ಚಾಲ - ಓ ಬಚಪನೆಕೇ ದಿನ್‌ ಭುಲಾನ ದೇನಾ ಎಂಬಂತೆ) 


ಈ ವಿಬುಧರ ಸಂಗವೆ ಮಹಾಪ್ರಮೋದ | 
ದುರ್ಲಭ ಜ್ಞಾನಿಯ ನಿಜಾತ್ಮಬೋಧ | 


ಭಾಗ್ಯವಿದೇ ಬಹುಜನ್ಮದ ಪುಣ್ಯ। 
ಯೋಗ್ಯರಬೋಧಾ ದೂರಕುವದಣ್ಣ। 
ಭೋಗ್ಯದಿ ಲಂಪಟನಾದವನಗಿನ್ನ | 
ಅಗ್ಗದಿ ಸಿಗುವದೆ ಸಜ್ಜನರನ್ನಾ | 
ಸ್ಪರ್ಗದಿ ಸಿಗದಿಹ ಸಂತರ ಬೋಧ । 
ದುರ್ಲಭ ಜ್ಞಾನಿಯ ನಿಜಾತ್ಮಬೋಧ 


ಉಪದೇಶದಿ ಈ ಭವವನು ಕಡಿವಾ | 
ಬಾಧೆಯ ಸುಡುವಾ । ಮುಕುತಿಯ ಕೊಡುವಾ 
ಹೃದಯದೊಳಿರುವಾ | ಆತ್ಮಸ್ತರೂಪ | 
ಜ್ಞಾನದಿ ತಿಳುಹಿಸಿ ಮೋದವ ಕೊಡುವಾ | 
ಸ್ಪಾನುಭವಾನಂದಾನ್ನಿತರೂಪ 

ಸನ್ನುತ ಶಂಕರಗುರುಸ್ಪರೂಪ 


ಆತಜಾನ ಲಹರಿ / ೩೫ 
೬ ಇ 


1೩॥ 


eal 


-ದೇವ 


ಹಾ 
!1ಪ॥ 


॥()॥ 


1೨॥ 
-ದೇವ 


೩೭ 


(ಚಾಲ - ಆಯೀ ಆಯೀ ಯಾದಆಯಿ ಎಂಬಂತೆ) 


ಕೇಳ್ಳ ಈಗಾ ಈ ಕರ್ಮಯೋಗಾ | ಕಳೆವುದು ಸಂಸಾರರೋಗಾ 


ಬಂಧಕ್ಕೆ ಈ ಕರ್ಮವೇ ಕಾರಣಾಗಿ | 
ಬಂದಿತು ಜನುಮಾ ಅನಿವಾರ್ಯವಾಗಿ | 

ಈ ಬಂಧವಾ ನೀಗಿ ಚಿರಶಾಂತಿಗಾಗಿ | 

ಈ ಯೋಗ ಬೆರಸಿ ಇದೆ ಕರ್ಮವೆಸಗಿ | 
ಅರ್ಪಿಸಿ ಫಲವಾ ಪರಮಾತ್ಮಭಾವಾ | 
ತಳೆಯುವದೆ ಈ ಕರ್ಮಯೋಗಾ | ಕಳೆವುದು 


ವಿಷಯಾಬಿಲಾಷಾ ನೀಗಿಸಿ ಆಶಾ | 
ಹರಿಸುವದಿದುವೇ ನಿಷ್ಕಾಮಕರ್ಮ | 
ಮನಸಿನ ಮಲಿನಾ ಕಳದೆಲ್ಲ ಹಸನಾ | 
ಮಾಳುದು ಇದುವೇ ಜಿಜ್ಞಾಸಯೆನ್ನಾ | 
ಹುಟ್ಟಿಸಿ ಜ್ಞಾವಾ ಕೇಳ್ವ ಭಾನಾ। 
ಉದಿಸುವುದು ವೈರಾಗ್ಯಭಾಗ್ಯ | ಕಳವುದು 


ವಿಷಧಾತುಗಳ ತಂದು ಪುಟಹಾಕಿಕೊಂಡು | 
ಹೆಸರಾದ ಸಿದೌಷಧಿ ಮಾಡಿಕೊಂಡು | 
ಉಪಯೋಗ ಕಂಡು ॥ 

ಜಡದೇಹಗಳ ಬೇನೆ । ನೀಗಿಪತೆರದಿ | 

ಈ ಕರ್ಮವಿಷವಾ । ಪುಟಹಾಕುತಿಹುದೀ | 
ನಿಷ್ಠ್ಕಾಮತನದೀ | 

ಈ ಸೂಕ್ಷ್ಮದೇಹಾ ರೋಗ ಕಳೆವಾ | 
ಘನವಾದ ಪರಮೋಪಾಯಾ | 

ಇದೇ ಪೇಳ್ದ ಗುರುಶಂಕರಾರ್ಯ 


೩೬ / ಆತಜಾನ ಲಹರಿ 
೬ ಈಗ 


ಪಾಸ್ಟಾ) 
!'ಹ॥ 


Kel 


೨ 


॥೩॥ 


-ದೇವ 


೩೮ 
ರಾ. ಭೀಮಪಲಾಸ 


(ಚಾಲ -ಸೋ..... ಜಾ ಎಂಬಂತೆ) 
ನಿ..... ನೇ ಪರಮಾತ್ಮನು ನೋಡೈ 


ವಿಚಾರಿಸೀ ನುಡಿ ಬೇಗ | 
ಸ್ವಮಾನಸದಿ ತಿಳಿಯೆಂದಾ ॥ 
ತಿಳಿಯೆ ದೇವನಾಗುವಿ ಎಂದಾ । 
ಗುರುಶಂಕರನಾ ಕಂದಾ 


AF 


(ಚಾಲ - ಗಾಯೇ ಜಗೀ ತು ಮಿಲನಕೆ ಎಂಬಂತೆ) 


ಇದೇ ಪುರುಷಾರ್ಥ | ಮನುಜ ಪರಮಾರ್ಥ | 
ಪಡೆವುದಿದು ವೇದಾರ್ಥ | 

ಇದನ್ನು ಬಿಸುಟಿನ್ನು | ಬಾಳುವೆ ಬದುಕನ್ನು | 
ಮಾಡುವದಿದುವೇ ವ್ಯರ್ಥ 


ದೇಹವಿರುವಾಗಲೇ ಪೂರ್ಣಪದವಾ ದೊರಕಿಪನೆ ಜಾಣ । 
ಮೋಹಮಾಯಾವಿಕಾರವ ದಾಂಟಿ ಪೋಗುವನೆ ಜಾಣ | 
ಸಾಹಸದಿ ಈ ಸಾವನು ನೀಗೀ ಮೋದಿಸುವ ಜಾಣ । 
ಉಳಿದ ನರ ಕೋಣ । ಅವನಿಯೊಳು ಪ್ರಾಣ | 
ತಳೆದಿರುವದೇ ವ್ಯರ್ಥ 


ತನ್ನ ಒಳಗಿರ್ದ ಸಂಪೂರ್ಣ ಸುಖವಾ | ಅರಿಯುವನೆ ಜಾಣ | 
ಭಿನ್ನವಾಗಿರ್ದ ತೋರಿಕೆ ಇದನಾ | ಬಾಧಿಸುವ ಜಾಣ । 

ಮುನ್ನ ಸುಖದುಃಖಗಳನು ನೀಗಿ । ನಿಲ್ಲುವನೆ ಜಾಣ । 

ಇವನೆ ಗುರುನಾಥಾ | ಶಂಕರ ಭಗವಂತಾ। 

ಪೇಳಿದನುಡಿ ವೇದಾರ್ಥ 


ಆತಜಾನ ಲಹರಿ / ೩೭ 
ಅ ್ರ ಇ 


ತಾ. ದಾದರಾ 


1()॥ 


-ದೇವ 


ps 
IS Il 


॥()॥ 


॥೨॥ 


-ದೇವ 


೪೦ 
(ಚಾಲ - ಘನ ಶ್ಯಾಮ ಸುಂದರಾ ಎಂಬಂತೆ) 
ಇದೇ ಭಕ್ತವರ್ಯನ ಲಕ್ಷಣ | ಪಾವನವಿದು ಕಾಣಾ | 


ಕಾಣುವನಿವ ಪರಮಾತ್ಮಾ! ಸರ್ವಾತ್ಮಾ। ಕಾಣುವನಿವ । 
ಪರಮಾತ್ಮನರೂಪ | ಚರಾಚರದ ಜಗದಲ್ಲ 


ಇದೇ ಪರಿಯಲಿ ಸ್ವರೂಪದಲ್ಲಿ | ಜಗವೆಲ್ಲಾ ಕಾಂಬ | 
ಆತ್ಮರೂಪ ಭಗವಂತನೆ ಸತ್ಯ। ಮಿಕ್ಕುದೆಲ್ಲ ಮಿಥ್ಯ | 
ಲಕ್ಷ್ಯವೆಲ್ಲ ತನ್ನೋಳ್‌ ತಿರುಗಿಸಿ | ಆನಂದವ ಪಡೆವ | 
ಕಾಣುವನಿವ ಪರಮಾತ್ಮಾ। ಸರ್ವಾತ್ಮಾ 


ಸಂಸಾರದಲಿ ವಿಷಯದ ಭೋಗಾ । ಪಾರಬುಧದಲೀ ಪಡವಾಗ | 
ಮಾಯೆಮಾತ್ರವಿದು ಎನ್ನುತ ತಿಳಿವಾ | 

ನಿಜಾಸಕ್ತಿ ಪಡೆಯದಲೇ । ನಿರುತ ತನ್ನಯ ಹೃದಯಾಂ೦ತರದೀ | 
ಪರಮಾತ್ಮನ ನೆನೆವ | ದೇಹಾದಿಗಳ ಈ ಪರಿಣಾಮಗಳಿಗೇ 
ಮೋಹಗೊಳಲಾರ | ಕಾಮನೆಯಾ ಬೀಜಾಂಕುರವೆಂದೂ 
ನಾಟದು ಇವನಲ್ಲೀ | ಕಾಣುವನಿವ ಪರಮಾತ್ಮಾ। ಸರ್ವಾತ್ಮಾ। 
ಕಾಣುವನಿವ ಪರಮಾತ್ಮನ ರೂಪಾ | ಪ್ರಭೂಶಂಕರನರೂಪಾ 


೪೧ 
(ಚಾಲ - ರಾಜಾಕೀ ಆಯೆಗೀ ಎಂಬಂತೆ) 


ಜಿಜ್ಞಾಸುವಿನ ಲಕ್ಷಣಾ |ಕೇಳುನೀ ಈ ಕಣಾ | 
ಪರಮಸುಖ ಕಾಂಕ್ಷಕನಾ 


ಬಾಳಿನವಿಷಯದಿ ಬೇಸರಗೊಳುತಾ | ವಿರತಿಯಿಂದಿರುವಾ | 
ತಾಳುತ ಪ್ರೇಮವ ಜ್ಞಾನಿಗಳಲಿ ತಾ। ಬೋಧ ಕೇಳ್ದನಿವಾ॥ 
ಚಿತ್ತದಿ ಭಕ್ತಿಭಾವನಾ । ತಾಳುತ ಸಾಧನಾ | 

ಮಾಡುತಲಿಹನಿವ ಕಾಣಾ 


ಆತ್ಮಾನಾತ್ಮವಿವೇಕ ವಿಚಾರ | ಕೇಳುತ ತನ್ನೊಳಗೇ | 
ಮಿಥ್ಕಾರೋಪಿತ ಜೀವಭಾವವನಾ | 

ಜರೆಯುತ ಮನದೊಳಗೇ । ಮಾಡುವ ಸುವಿಚಾರಾ ॥ 
ಇವನೆ ಧೀರ | ಪರಮಸುಖಕಾಂಕ್ಟಕನಾ 


೩೮ / ಆತಜಾನ ಲಹರಿ 
೬ ಈಗ 


ಹಾ 
Sl 


॥()॥ 


I ೨ 1 
-ದೇವ 


ಹಾಕಾ] 
IS Il 


॥()॥ 


Il 2 1 


ವಿಷಯದಿ ಹರಿಯುವ ಮನವನೆಳದು |! ಬೋಧದೊಳಗಿಡುವಾ | 
ಆ ಶಮದಮಗಳ ಸಾಧಿಸಿಕೂಳುತಾ । ಮೋದ ಹೊಂದುವ ತಾ॥ 
ಶ್ರೀ ಗುರುಶಂಕರನಾ | ಆನಂದರೂಪನಾ | 

ಬೆರೆತು ತಾ ಸುಖಿಸುವನಾ 


ರಾ. ಭೈರವಿ 
೪೨ 
(ಚಾಲ - ತೂ ಗಂಗಾಕೆ ಪಾರಮ್ಯ ಎಂಬಂತೆ) 


ಈ ದೇಹಾಭಿಮಾನವೇ ಸಂಸಾರ ಮೂಲ । 

ಈ ದೇಹಾಭಿಮಾನವೇ | 

ಸಂಸಾರಮೂಲವಯ್ಯಾ ಕೇಳೀಗಲೇ | ಜ್ಞಾನದಿಂದಾ | 
ಶ್ರ ಜ್ಞಾನದಿಂದ ಈ ದೇಹಾಭಿಮಾನ ದೂಡು ನೀ। 
ದೂಡು ನಿನ್ನಭಿಮಾನ 


ವಿಷಯಾಭಿಲಾಷಾ ಮನದಲ್ಲಿ ಮೂಡಿ | 

ಜೀವಂಗೆ ಗುಣದಲ್ಲಿ | ಅನುರಾಗ ಕೂಡಿ । 

ಇದೇ ಭೋಗವೇ ಮುಂದೆ । ಸುಖದುಃಖವಾಗಿ | 
ಜನುಮಕ್ಕೆ ಮೂಲಾದಿದೇ ವಾಸನಾಳಿ | ಇದೇ ವಾಸನಾಳಿ | 


ಇದೇ ಬಾಳುವೆ ಇದೇ ಬಾಳುವೆ | 
ಇದೇ ಬಾಳು ದೇಹಾಭಿಮಾನಾಸದಾ | 
ಮೂಲ ಕೇಳೀಗಲೇ ಜ್ಞಾನದಿ೦ದ 


ಮನದೇಹಗಳು ಎನ್ನ ನಿಜರೂಪವಲ್ಲ | 

ಇವು ತೋರಿ ಬಯಲಾಗುತಿಹವಾಗಿವೆಲ್ಲ | ನಿಜರೂಪವಲ್ಲ। 
ಇದರಾಚೆಗಿಹ ಶುದ್ಧ ಚೈತನ್ಯ ನಾನೇ। 

ಮನಬುದ್ದಿಗಾಧಾರ ಚಿನ್ಮಾತ್ರ ನಾನೇ | ಸತ್ಯಾತ್ಮ ನಾನೇ | 
ಅದೇನಾನಿಹ ಅದೇನಾನಿಹ | ಅದೇ ಸತ್ಯವಂದಾಗ 
ಹರಿವುದು ದೇಹಾಭಿಮಾನ ನೋಡು ನೀ। ಜ್ಞಾನದಿಂದ 


ಆತಜಾನ ಲಹರಿ / ೩೯ 
೬ ಇ 


l ೩1 


-ದೇವ 


ತಾ. ದಾದರಾ 


ಹಾ 
IS 


॥()॥ 


॥೨॥ 


ಈ ರೀತಿ ಸುವಿಚಾರವನು ಮಾಡಿಕೊಂಡು | ನಿಜವನ್ನು ಕಂಡು | 
ಸ್ವರೂಪಾತ್ಮನೊಳು ನೀನು ನೆಲೆನಿಂತುಕೊಂಡು | 

ಇದೆಲ್ಲ ಈ ಸಂಸಾರ ಕನಸಂದು ಕಂಡು ॥ 

ಪರಮಾತ್ಮನನೆ ವೃತ್ತಿಯೊಳು ತುಂಬಿಕೊಂಡು | 

ಆನಂದ ಉಂಡು | ಬಿಡೋ ಚಿಂತೆಯ ಬಿಡೋ ಚಿಂತೆಯಾ। 

ಬಿಡೋ ಬಾಳ ಚಿಂತೆಯಾ ಶ್ರೀಶಂಕರಾಚಾರ್ಯರೀ- 

ಬೋಥಧಥದ। ಜ್ಞಾನದಿಂದ ॥ ಷಿ ॥ 


-ದೇವ 
೪ಪಿ 
(ಚಾಲ - ಜಾನೇಭಿ ಜಿಗರ್‌ ಎಂಬಂತೆ) 


ಈ ಸಾಧನೆಯ । ಈ ಧರ್ಮಗಳ ಗುರಿಯೊಂದೆ ಕೇಳಿರಿ ಇಂದೇ | 
ಪರಮಾತ್ಮಪ್ರಾಪ್ತಿ! ಇದರಿ೦ದೇ ।ಪ॥ 


ನಿಷ್ಕಾಮ ಕರ್ಮವ ಮಾಡುವದು | 

ನಿಷ್ಕಾಮ ಭಕುತಿಯ ಮಾಡುವದು | 

ಆ ವೈರಾಗ್ಯ | ಆ ಸುವಿವೇಕ। 

ಮನದಲ್ಲಿ ಮೂಡುವದಿಂದೇ | ಪರಮಾತಪ್ರಾಪಿ Kel 


& Ho 


ವಿಷಯಾಭಿಲಾಷಾ ಬಿಡುವುದಕೆ | 
ಮನದಲ್ಲಿ ಸ್ಥಿರತಯು ನಿಲುವುದಕ | 
ಗುರು ಬೋಧೆಯಲಿ ಮನ ರಮಿಸುತಲಿ। 


ಜಿಜ್ಞಾಸ ಮೂಡುವದಿಂದೇ | ಪರಮಾತ್ಮಪ್ರಾಪ್ತಿ ॥೨॥ 

ಹಗುರಾದ ಸಾಧನವಿದಕಲ್ಲ। 

ಜಗದಲ್ಲಿ ಇರುವ ಜನಕಲ್ಲ। 

ಅಫನಾಶಕ ಶೀಶಿವಶಂಕರನೋಳ್‌ | 

ಘನಪ್ರೇಮ ಬಕುತಿಯಿದೊಂದೇ | ಪರಮಾತ ತ್ಲಪ್ರಾಪ್ತಿ I ೩ 
-ದೇವ 


೪೦ / ಆತಜಾನ ಲಹರಿ 
೬ ಗಿ 


ರಾ. ಖಮಾಜ ಲಲಿ 


ಪರಮಾತ್ಮನ ನೆನೆಯಲು ಬೇಕು । 
ಪರತರಸುಖವನು ಪಡೆಯುವನಿದರಿಂ । 
ದುರಿತಗಳಲ್ಲವ ನೀಗಲು ತಾ 


ಮೊದಲನೆ ಕಾರ್ಯವು ಜೀವರೆಲ್ಲರಿಗೆ | 
ಇದು ಬಲು ಸುಲಭವು ಸಾಧನಗಳಲೀ ॥ 
ಪದುಮನಾಭನನು ನೆನೆಯದಿರುವವ। 
ಅಧಮನು ಜಗದಿ ವ್ಯರ್ಥ ಜೀವಿಸುವ 


ಎಲ್ಲ ವೇದಗಳು ಎಲ್ಲ ಶಾಸ್ತ್ರಗಳು | 
ಎಲ್ಲ ಸಾಧನೆಗಳು ಆತನ ಪ್ರಾಪಿಗೆ ॥ 
ಬಲ್ಲವರಿ೦ದಲಿ ತಿಳಿದು ವಿಚಾರಿಸಿ | 
ನಿಲ್ಲದೆ ಸಾಧನೆ ಕೈಕೊಳ್ಳುವುದು 


ಕೇಳುವದೈ ಪರಮಾತ್ಮನ ತತ್ತವ | 
ತಿಳಿವುದು ತನ್ನೊಳು ತಾನೇ ನಿರುತಾ॥ 
ಪೇಳಲೇನು ಧ್ಯಾನಿಸುವುದಾತನ | 
ಮೇಳವಿಸುವದೈ ಜೀವನ್ನುಕುತಿ 


ನಾರಾಯಣನೇ ಪರಮಗತಿಯು ಈ | 
ನರಜನಕೆ ಬಂದಿರೆ ಲಾಭವಿದೇ ॥ 
ಅರಿತು ಇದನು ತಾ ಸಾಧನೆ ಮಾಳುದು | 
ಗುರುಶಂಕರನಾ ಬೋಧಸಾರವಿದು 


ರಾ. ಅಸಾವೇರಿ ೪ಜಿ 


ಅಜ್ಞಾನಿ ಜೀವನಿಗೆ ಅಭಿಮಾನ ಬಹಳ । 
ಸುಜ್ಜಾನಿಯಾ ನುಡಿಯ ಲಕ್ಷಿಸನು ಕೇಳಾ 


ಬುದ್ದಿ ಮನದೇಹಗಳು ತಾನೆಂದು ತಿಳಿಯುತಲಿ। 
ಇದ್ದುದನು ಮರೆತು ತಾ ಜಾಣನೆನಿಸುವನು ॥ 


ಆತಜಾನ ಲಹರಿ / ೪೧ 
೬ ಇ 


ಹಾ 
॥ ವಪ ॥ 


॥()॥ 


॥೨॥ 


ul 


1೪॥ 


-ದೇವ 


ತಾ. ರುಂಪಾ 


॥ಪ॥ 


ಒದ್ದಾಡುತಿದ್ದರೂ ಅಭಿಮಾನವನೆ ಪೊತ್ತು। 
ಗುದ್ದಾಡುತಲಿ ತಾನು ಸುಖವ ಹುಡುಕುವನು 


ಸಟೆಯಾದ ಸಂಸಾರ ದಿಟವಂದು ನಂಬುತಲಿ। 
ಸೆಟೆದಾಡುತಿರುವೆಯೋ ತಿಳಿದು ನೋಡಾ ॥ 

ಹಟವ ಹಿಡಿಯಲು ಬೇಡ ತೋರ್ಪುದೇ ದಿಟವೆಂದು | 
ನಟನೆಯಾ ಮಾತಲ್ಲವೆನೆ ಕೇಳನವನು 


ಬರಿಯ ಜಂಭವು ಬೇಡ ಅರಿ ನೀನು ನಿನ್ನ | 
ಅರಿವಿನಾ ಹೊರತು ನೀ ಸುಖ ಪೊಂದಲಾರೆ ॥ 
ಆರು ಸುಖಪಡೆದಿಲ್ಲ ಅಜ್ಞಾನದಿಂದೆನಲು | 
ಇರಲಿ ಹೋಗೆಂದೆನುತ ಮೋರೆ ಹೂರಳಿಸುವಾ 


ಬಾಳುವೆಯು ನಿಜವೆಂದು ನಂಬಲಿವನಾ ಗೋಳು | 
ಗಾಳಿಯನೆ ಗುದ್ದಿ ಮೈ ನೊಯಿಕೊಂಡಂತೆ ॥ 

ಕೇಳು ಚಿತ್ರದೊಳಿರುವ ಬೆಂಕಿ ತಾ ದಿಟವೆಂದು | 
ಮೇಲೆ ನೀರೆರೆದಂತೆ ಎನೆ ಕೇಳನವನು 


ಗೊಡ್ಡು ಮಾತೆಂದು ತಾ ಜ್ಞಾನಕರವಾಗುತಲಿ | 
ದಡ್ಡತನವನೆ ತೋರಿ ದುಃಖಿಯಾಗುವನು ॥ 
ಶುದ್ಧಜ್ಞಾನವನ೦ಬಿ ತನ್ನತಾ ತಿಳಿಯದಲೆ। 
ಬುದ್ಧಶ೦ಕರನುಕ್ತಿಗೆರವಾಗುತಿಹನು 


ರಾ. ಮಾಲಕಂಸ ೪ 


ಮೂರ್ಪ ತಿಳಿವನೆ ಗುರುವೆ ನಿನ್ನ ಬೋಧದ ಸವಿಯ | 
ಅರ್ಕನಾ ತೇಜವನು ಗೂಗೆಯರಿದಪುದೇ 


ನೀನೆ ಪರಮಾತ್ಮನಿಹೆ ಎಂದು ನೀ ಬೋಧಿಸಲು | 
ಹೀನ ಮಾನವ ನಾನು ಪರಮಾತ್ಮನೆ | 
ಏನಾದರೂ ಪೇಳಿ ಮೋಸಮಾಳನು ಎಂದು | 
ಸ್ವಾನುಭವ ಪಡೆಯದಲೆ ನಿನ್ನ ನಿಂದಿಸುವಾ 


೪೨ / ಆತಜಾನ ಲಹರಿ 
ಅ್ರ ಗಿ 


Ken 


Il 2 


Il ೩ 


1೪॥ 


॥ ೫ ॥ 


-ದೇವ 


ತಾ. ರುಂಪಾ 


ಹಾ 
[Ws 


॥()॥ 


ಕರ್ಮದಾ ಸಂಕಲೆಯ ಕಟ್ಟಕೊಂಡಿಹ ಜೀವ | 

ಕರ್ಮ ಕಳೆಯುವ ದಿವ್ಯ ಜ್ಞಾನವರಿಯುವನೇ | 

ದುರ್ಮತಿಯು ದ್ವೇಷಿಸುತ ಬೋಧದಲಿ ಮನವಿಡದೆ । 

ಧರ್ಮವಂತನು ಎಂಬ ಒಣ ಹೆಮ್ಮ ಪಡುತಿರುವ ॥೨॥ 


ಈ ನಿಂದೆ ಸ್ತೋತ್ರಗಳಿಗೊಳಗಾಗುವವನೆ ನೀ । 

ಸ್ವಾನುಭವಸಂವೇದ್ಯ ಕೇವಲಾನಂದಾ ॥ 

ನೀನೆ ಸರ್ವವ್ಯಾಪಿ ನಿನ್ನ ನಿಂದಿಸಿದೊಡೆ | 

ತಾನು ತನ್ನನು ಬೃದು ದೂರಿಕೊಂಡಂತೆ I ೩ 
ಜಗದ ಸುಖಕಾಗಿ ಬಲು ಕಾತರಿಪ ಮನುಜನಿವ 


ಜಗದಾಚೆಗಿಹ ಪರಮಶಾಂತಿಯರಿಯುವನೇ ॥ 
ಸೊಗಸಾಗಿ ತಿಳಿಯುವೊಡೆ ಜಿಜ್ಞಾಸುವಲ್ಲದೆ | 


ಅಘನಾಶಶಂಕರನೆ ಅನ್ಯರರಿಯುವರೇ Moa 
-ದೇವ 
ರಾ. ಭೀಮಪಲಾಸ ೪೭ ತಾ. ತ್ರಿವಟ 


(ಚಾಲ - ಅತಿ ಗೋಡ ಗೋಡ ಲಲಕಾರಿ ಎಂಬಂತೆ) 


ಗುರುಬೋಧ ಪರಮಸುಖಕಾರಿ । 
ಬಾರಿಬಾರಿಗೂ ಕೇಳೈ ಭವರೋಗೀ ಪ ॥ 


ಬಿಡು ಬಾಳಿನ ಭ್ರಮೆಯ ಸಂಸಾರಿ । 

ದುಃಖದ ಬಾಳಿದು ವಿನಾಶಕಾರಿ ॥ 

ಇದರೊಳು ಸಿಗುತಿಹ ಸುಖವು ವಿಕಾರಿ | 

ತಿಳಿಯ್ಯ ಮುಕ್ತನಾಗಲಿದು ದಾರಿ lO 1 


ಅರಿ ನಿನ್ನಯ ನಿಜವಾ ಸುವಿಚಾರಿ | 

ಅರಿವೇ ನಿನ್ನಯ ಈ ಭವತಾರಿ ॥ 

ಬೇರಾವುದು ನಿನಗಾಗದು ದಾರಿ । 

ಈ ನುಡಿ ಪೇಳುತಿಪುದು ಶೃುತಿಸಾರಿ ॥೨॥ 


ಆತಜಾನ ಲಹರಿ / ೪೩ 
೬ ಇ 


ಜಾಗರಾ ಕನಸು ನಿದ್ರೆಯ ಮೀರಿ। 
ಅಮರವಾಗಿರುವ ಪದವನೆ ತೋರಿ ॥ 
ಅದೆ ನೀನೆನ್ನುತ ಪರಿಪರಿ ಸಾರಿ | 


ಶಂಕರಬೋಧವಿದುವೆ ಭವಹಾರಿ ॥ ೩ ॥ 
— ದೇವ 
ರಾ. ಯಮನ ೪೮ ತಾ. ದೀಪಚಂದಿ 


ಭಾಗ್ಯ ಬೇಕೈ ಗುರುವೇ । ಬೋಧವ ಕೇಳೆ | 

ಭಾಗ್ಯ ಬೇಕೈ ಜೀವಿಗೆ | ಭಾಗ್ಯದ ಹೊರತಾಗಿ | 

ಯೋಗ್ಯವಾಗಿಹ ಬೋಧ । ಭೋಗಲಂಪಟ ಭವ- 

ರೋಗಿಗೆ ದೊರಕೀತೆ9 !ಪ॥ 


ಮಾನವಜನ್ಮವ ತಾಳೆ ಬೇಕೆಲೋ ಭಾಗ್ಯ | 

ಹೀನಬಾಳುವೆ ಬೇಸರಾಗೆ ಬೇಕಲೋ ಭಾಗ್ಯ ॥ 

ಜ್ಞಾನಿಯ ದರುಶನವಾಗೆ ಬೇಕಲೋ ಭಾಗ್ಯ | 

ತಾನು ತನ್ನಯ ನಿಜವ ತಿಳಿಯೆ ಪರಮ ಭಾಗ್ಯ 1೧॥ 


ಬಾಳಿನ ಸುಖಕಾಗಿ ಆಳಾಗಿ ದುಡಿವಂಗೆ | 

ಕೀಳುತನದಿ ಜ್ಞಾನವಲ್ಲಗಳಯುವಗೆ ॥ 

ಮೇಲು ತಾನೆಂದು ತಿಳಿದೋಡಾಡುವವನಿಗೆ | 

ಕಾಲನಂಜಿಕೆ ಕಳವ ಬೋಧವು ತಿಳಿವೊಡೆ ॥೨॥ 


ಏನಾದೊಡೇನಯ್ಯ ಎನ್ನ ಪೂರ್ವದಭಾಗ್ಯ। 
ನಾನಾದೆ ದೇವನು ಗುರು ನೀನೇ ಯೋಗ್ಯ ॥ 
ಹೀನರ ಕೂಂಡೇನು ನಾನೊಂದು ಪಾರಾದೆ | 
ಜ್ಞಾನಿಶಂಕರನೆ ನಾನಾದೆ ಎನ್ನಯ ಭಾಗ್ಯ ॥ ೩ ॥ 


-ದೇವ 


೪ಳ / ಆತಜಾನ ಲಹರಿ 
ಅ್ರ ಗಿ 


ರಾ. ಸಾರಂಗ ೪೯ 


ಏಕ ಚಿಂತಿಸಲಯ್ಯ ಈ ಜಗದ ಸುಖಕಾಗಿ | 
ಸಾಕು ಇದರೊಳು ಸುಖದ ಲೇಶವನು ಕಾಣೆ 


ಒಂದು ಸುಖ ಬಯಸಿದೊಡೆ ಹಿಂದೆ ನೂರೆಂಚಾಗಿ | 
ಸಂದಣಿಪ ದುಃಖಗಳು ಬಂದು ಒದಗುವಿದಕೆ ॥ 
ಎಂದಿಗೂ ಬಯಸೆನಾ ಈ ತೆರೆದ ಸುಖವನ್ನು | 
ಹಿಂದಿನಾ ಕರ್ಮದಂತಾಗುತಿರುವುದಕೆ 


ಮೊದಲು ಸವಿಯಾಗಿಹುದು ತುದಿಯಲಿದು ವಿಷವಹುದು | 
ಬದಲಾಗುತಿಹ ಇಂಥ ಸುಖ ಬೇಡವೆನಗೆ॥ಟ 

ಮೊದಲು ಕೊನೆ ಇಲ್ಲದಿಹ ಸದಮಲಾನಂದಮಹ | 

ಪದವ ಮರೆಯಿಸುತಿರುವದಿದು ಬೇಡವೆನಗೆ 


ಅನಿಸಿಕೆಯು ಕೂಡಿರುವ ಈ ಸುಖವು ನಿಜವಲ್ಲ। 
ಮನವಾಣಿಗಳಿಗಾಚೆಗಿಹ ಸುಖವು ನಿಜವು ॥ 
ತಾನೆ ಸುಖರೂಪನೆಂದನಿತರೊಳು ನಿಶ್ಚಯಿಸಿ | 
ಜ್ಞಾನಿಶಂಕರನೆ ನಾನಾದ ಮೇಲಿನ್ನು 


ರಾ. ಮಾಲಕಂಸ ೫೦ 
ಮುಕ್ತಪುರುಷನ ಲಕ್ಷಣ೦ಗಳನು ಪೇಳುವುದು | 
ಯುಕ್ತಮಲ್ಲತಿವ್ಯಾಪ್ತಿದೋಷಮಕ್ಕು 


ಭವಿತವ್ಯತೆಯ ಪೇಳುವವ ಮುಕ್ತನೆಂದೊಡೆ | 
ದೈವಜ್ಞರಂಬುವರು ಮುಕರೇಕಲ್ಲಾ ॥ 
ನವಚಮತ್ನೃತಿಯ ಮಾಳವ ಮುಕ್ತನೆಂದೊಡೆ | 
ಶಿವಶಿವಾ ಗಾರುಡಿಯು ಮುಕ್ತನೇಕಲ್ಲಾ 


ಹಣಕಾಸುಗಳ ಹಿಡಿಯದವ ಮುಕ್ತನಂದೊಡೆ | 
ವನಚರರು ತಾವೇಕ ಮುಕ್ತರಲ್ಲಾ ॥ 

ಮನವು ಸಂಚಲಿಸದವನೇ ಮುಕ್ತನೆಂದೊಡೆ | 
ತನಿನಿದ್ದೆ ಗೈವರೇತಕೆ ಮುಕ್ತರಲ್ಲಾ 


ಆತಜಾನ ಲಹರಿ / ೪೫ 
೬ ಇ 


ತಾ. ರುಂಪಾ 


I 2 1 


Il 2 


೩ ॥ 
-ದೇವ 


ತಾ. ರುಂಪಾ 


ಹಾ 
॥ ವ ॥ 


॥()॥ 


॥೨॥ 


ಲ 


ಟ್ಟುಸಿಡುಕುಗಳಿಲ್ಲದವ ಮುಕ್ತನೆಂದೊಡೆ | 
ತೊಟ್ಟಿಲೊಳಗಿಹ ತರಳ ಮುಕ್ತನೇಕಲ್ಲಾ | 


ಬಟ್ಟೆಯಿಲ್ಲದೆ ತಿರುಗುವವ ಮುಕ್ತನೆಂದೊಡೆ | 


ಕ್ರ ೧ 


ಪುಟ್ಟ ಹುಡುಗರು ತಾವು ಮುಕ್ತರೇಕಲ್ಹಾ 


೪ 


ದೇಹೇಂದ್ರಿಯಪ್ರಾಣಬುಧ್ಯಾದಿಗಳಿಗಿರ್ಪ । 
ಬಾಹ್ಯಲಕ್ಷಣಗಳು ಆತ್ಮಗಿಲ್ಲ | 
ದೇಹಾಭಿಮಾನಿಗೇ ಲಕ್ಷಣಗಳಲ್ಲದೆ | 
ಸೋಹಮನಿಪಾತ್ಮಾನುಭಾವಿಯೊಳಗುಂಟೇ 


ತೋರುವೀ ಲಕ್ಷಣಗಳೂಂದಿಲ್ಲದಿರ್ದೊಡಂ 
ಧೀರನಾತ್ಮಜ್ಞಾನಿ ಮುಕ್ತನೈಸ ॥ 

ಬೇರೆ ಪಶ್ಚಾದಿಗಳಲೀ ಲಕ್ಷಣಂಗಳು 
ತೋರಿದೊಡದೇಂ ಫಲವೊ ನಾರಾಯಣ 


ರಾ.ಪಿಲು ೫೧ 


ದೇವನ ತೋರಿಸಿದಾ । ಸದ್ಗುರು । ಜೀವನ ಜಾರಿಸಿದಾ ॥ 
ಸಾವನು ಹಿಂಗಿಸಿ | ನೋವನು ಭಂಗಿಸಿ । 
ಪಾವನಾತ್ಮನಲಿ ಭಾವವ ನಿಲಿಸಿ 


ವಿಷಯವಿಪಿನದೊಳಗೆ | ನಾ ಬಲು । ಬಸವಳಿಯುತಲಿದ್ದೆ ॥ 
ಒಸರುವ ಪ್ರೇಮದಿ ಕೈಪಿಡಿದೆನ್ನನು | 

ಹಸನಹಾದಿಯೊಳು ನಡೆಸುತ ಕಡೆಗೆ 

ವಿಶ್ರವೆಂಬುವ ಗುಡಿಯು | ಅದರೊಳು ಶಾಶ್ವತ ಚೆಿನುಮಯನು ॥ 


ದೃಶ್ಯವಿಲಕ್ಷಣ | ದೇವನ ನೋಡೈ | 
ಶಿಷ್ಯನೆ ಎನ್ನುತ ಕರವನು ಪಿಡಿದು 


ಮರವು ಎಂಬುವ ಪರೆಯು । ಕಣ್ಣನು ಕುರುಡು ಮಾಡುತಿರಲು ॥ 
ಅರಿವೆಂಬೌಷಧವನೆ ಹಾಕುತ್ತ। 
ಅರಿಯೊ ನೀನೇ ನಾರಾಯಣನೆನುತ 


೪೬ / ಆತಜಾನ ಲಹರಿ 
೬ ಗಿ 


೩ ॥ 


1೪॥ 


॥()॥ 


Il 2 


॥ ೩ ॥ 
- ಶ್ರೀ ಶಂಕರ 


ರಾ. ಸಾರಂಗ ೫೨ ತಾ. ದಾದರಾ 
ಪಯಣವೆಲ್ಲಿಗೆ | ಪಥಿಕಾ ಪಯಣವೆಲ್ಲಿಗೆ ॥ 
ಭಯದಿ ಭ್ರಾಂತನಾಗಿರುತ್ತ | ಬಯಸುತೇನ ನಡೆದೆಯತ್ತ ಗಪ॥ 


ಬೇಕೆನಿಸುವದೆಲ್ಲವುಂಟು | 

ಸಾಕೆನ್ನುವ ನೀನು ಉಂಟು ॥ 

ಸಾಕಾಗದೆ ನಿನಗೆ ಮತ್ತೆ | 

ಬೇಕಾಗಿಹುದೇನು ಕತ್ತೆ Ken 


ತಿಳಿದು ನೋಡೆ ನೀ ಕೃತಾರ್ಥ | 

ತಿಳಿಯದಿರಲು ಜನ್ಮವ್ಯರ್ಥ | 

ತಿಳಿಯಲಾಗದೇಕೊ ಅರಿಯೆ | 

ಕೆಳಗೆ ನೋಡುತಿರುವೆ ಕುರಿಯೆ ॥೨॥ 


ತಿರುಗಿ ತಿರುಗಿ ತಿರುಕನಾಗಿ | 
ಮರುಗಿ ಮರುಗಿ ಮರ್ತ್ಯನಾಗಿ | 
ಸೊರಗಿ ಸೊರಗಿ ಸಾಯಲಾಗಿ | 


ಗುರುನಾರಾಯಣನ ನೀಗಿ ॥ ೩ ॥ 
- ಶ್ರೀಶಂಕರ 

ರಾ. ದುರ್ಗಾ ಕ್ಕ ತಾ. ದಾದರಾ 

ಬೋಧದ ಘನಮಳೆಯುಸುರಿದು | 

ಮುಕುತಿಬೆಳೆಯು ಬಂದುದು ಪಟ 


ಮಾಯೆಯ ಬಲು ಬಿಸಿಲುತಾಪ। 

ಕಾಯದೊಳಗೆ ಹಚ್ಚುತಿರಲು | 

ಹೇಯವೆನಿಸಿ ಜನನಮರಣ। 

ಮುಮುಕ್ಷುತ್ವ ಮೋಡಗವಿದು 1೧॥ 


ಸುವಿಚಾರದ ಮಿಂಚು ಹೊಳೆದು | 

ಶುತಿಶಿರಗಳ ಗುಡುಗು ಹೊಡೆದು ॥ 

ಶ್ರವಣದ ಸುಳಿಗಾಳಿ ಬೀಸಿ | 

ಭವತಾಪವ ಹರಿಸುತಿರಲು ॥೨॥ 


ಆತಜಾನ ಲಹರಿ / ೪೭ 
೬ ಇ 


ವೈರಾಗ್ಯದ ರಂಟೆ ಹೊಡೆದು | 
ಶಮದಮೆಗಳ ಹರತೆಯಾಗಿ ॥ 
ಪರಮಾರ್ಥದ ಬೀಜ ಬಿದ್ದ! 
ನರಜನ್ಮದ ಹೂಲದ ಮೇಲೆ 


ದೃಷ್ಟಿಯೊಳಗಿನಾನಂದ | 
ಸೃಷ್ಟಿಯಾಗಿ ತೋರಿ ಚಂದ ॥ 
ಶ್ರೇಷ್ಠನಾದ ಶಂಕರಗುರು | 
ವರನ ಸಹಜಕರುಣೆಯಿಂದ 


ರಾ. ಪಟದೀಪ ೫೪ 


ಅಜ್ಞಾನಹೋಮದಾ ಅಗ್ನಿಹೋತ್ರಿಯು ತಾನು | 
ಸುಜ್ಜಾನಸ್ಪರ್ಗವನು ಸೇರಿ ಸುಖಿಸಿಹನು 


ತನುವು ಯಜ್ಞದ ಶಾಲೆ ಮನವು ಬ್ರಹ್ಮನು ಅಲ್ಲ | 
ಅನಿಸಿಕಗಳುದ್ದಾ ತೃಹೋತ್ಸಖಯತ್ತಿಜರು | 
ಘನತರದ ಶ್ರದ್ದೆಯಂಬಿನಿಯಳೂಡಗೂಡಿದಾ | 
ಚೆನುಮಯಾತ್ಮಾರಾಮ ದೀಕ್ಷಿತನು ಮೆರೆವ 


ಎದೆಯೆ ಯಜ್ಞದ ಕುಂಡ ಅದರಲ್ಲಿ ಜ್ಞಾನಾಗ್ನಿ| 
ಮುದದಿಂದ ಹೂತ್ತಿಸುತ ಕರ್ಮಕಾಷ್ಠಗಳಾ | 
ಒದಗಿಸಿ ಶಮಾದಿಗಳ ಸಾಮಗಿಯಾಗಿರಲು | 
ಸದಸದ್ವಿವೇಕಸಾಮವನು ಘೋಷಿಸುವಾ 


ಅನಿಸಿಕೆಯು ಸತ್ಯವೆನ್ನುವ ಹವಿಯ ಹಾಕುತಲಿ | 
ಕನಸಿದೆಲ್ಲವು ಎಂಬ ಸ್ಮೃತಿರೂಪ ಶಿಖಿಯ॥ 
ಘನವಾಗಿ ಹೊತ್ತಿಸುತ ದೇಹಬುದ್ದಿಯ ದಹಿಸಿ | 
ಜನನಮರಣದ ಭಸ್ಮಮಾಡಿ ಪೂಸುವನು 


ವಾಸನಾಪಾಶವೆನ್ನುವ ಪಶುವ ವಧಿಸುತಲಿ | 
ಮೀಸಲಾಗಿಹ ಜ್ಞಾನಸೋಮವನು ಕುಡಿದು ॥ 


೪೮ / ಆತಜಾನ ಲಹರಿ 
೬ ಜೌ 


೩ ॥ 


1೪॥ 


-ದೇವ 


॥()॥ 


Il 2 1 


1೩॥ 


ಆ ಸಕಲಯಾಗಗಳ ಭೋಕ್ತೃತಾನಾಗುತಲಿ | 
ನಾಶವಿಲ್ಲದ ಸ್ಥಿತಿಯನಾಕ್ಷಣದಿ ಪಡೆವ 


ಚಿನುಮಯನೆ ತಾನೆಂಬ ಜ್ಞಾನಗಂಗಾಜಲದಿ | 
ಅನುಭವದ ಅವಭೃತಸ್ನಾನವನು ಮಾಡಿ॥ 
ತನುವಿದಿರುವಾಗಲೇ ಆನಂದಧಾಮದಲಿ। 
ಅನವರತ ನೆಲೆಸಿರುವ ಶಂಕರಾನಂದಾ 


ರಾ. ಮಾಂಡ ೫೫% 


ಕುಣಿವೆ ಕುಣಿಯುತಿದ್ದಿ | ನೀ | ಮಣಿದೆ ಮಣಿಯುದಿದ್ದಿ | 
ದಣಿದು ಮರವ ಹೊದ್ದಿ | ನೀ | ನೆನಹನುಳಿದುಬಿದ್ದಿ 


ಎಚ್ಚರದಲಿ ಜಾಣೆ। ಹುಚ್ಚಿ ಕನಸು ಕಾಣ । 
ಅಚ್ಚನಿದ್ದೆ ತಾನೆ | ಮುಚ್ಚಿಬಿಟ್ಟುದೇನೆ 


ಎದ್ದು ನೋಡೆ ಬಾಳು | ನಿದ್ದೆಯಲ್ಲಿ ಬೀಳು | 
ಇದ್ದುದೇನೆ ಗೋಳು | ಸುದ್ದಿ ಸ್ವಲ್ಪ ಹೇಳು 


ನೀನು ನೋಡಲಿಲ್ಲ | ನಾನು ಇಲ್ಲದಿಲ್ಲ | 
ಏನು ಮೋಜು ಎಲ್ಲ | ಮೌನವಾದುದೆಲ್ಲ 


ನಿದ್ದೆಯಲ್ಲಿ ನೀನು | ಬಿದ್ದು ಮುಳುಗಿದೇನು | 
ಸದ್ದನಳಿದು ನಾನು | ಇದ್ದುದಿಲ್ಲವೇನು 


ಇಲ್ಲದಿದ್ದೊಡೆತ್ತ। ನಿಲ್ಲತಾಣಮತ್ತ | 
ಕಲ್ಲಾಗಿದ್ದನುತ್ತ | ಗುಲ್ಲ ಮಾಳ ತೊತ್ತ 


ಕಲ್ಲಿಗೆಲ್ಲ ತಿಳಿವು । ಬಲ್ಲಗೆಲ್ಲಿ ಅಳಿವು | 
ಇಲ್ಲ ನಿನ್ನ ಸುಳಿವು | ಬಲ್ಲೆ ನಾನೆ ತಿಳಿವು 


ಸುಳ್ಳುಸುಳ್ಳೆ ನೀನು | ಹೂಳ್ಳ ಹಚ್ಚಿದೇನು | 
ಒಳ್ಳೆಯವನು ನಾನು | ಸುಳ್ಳುಬುರುಡಿ ನೀನು 


ಆತಜಾನ ಲಹರಿ / ೪೯ 
೬ ಇ 


oa 


1೫॥ 


-ದೇವ 


ತಾ. ಕವಾಲಿ 


ಹಾಸ 
| ES | 


॥()॥ 


॥೨॥ 


I ೩1 


Weal 


1೫॥ 


1೬॥ 


1೭॥ 


ಇದ್ದೂ ಇಲ್ಲ ನೀನು । ಇದ್ದೇ ಇರುವೆ ನಾನು | 
ಬಿದ್ದು ಬಿಟ್ಟಿ ನೀನು | ಗೆದ್ದು ಎದ್ದ ನಾನು 


ಜೊತೆಗಾರತಿ ಎಂದು | ಹಿತಚಿ೦ತಕಳೆಂದು | 
ಮತವಾಗಿತ್ತಂದು | ಯತಿಯಾಗಿಹೆನಿಂದು 


ಭೀರುಬುದ್ದಿ ನೀನು । ಧೀರನಾತ್ಮ ನಾನು । 
ಸಾರಿ ಹೇಳುತಿಹನು | ಗುರು ನಾರಾಯಣನು 


ರಾ. ಭೂಪ ೫೬ 


ನಂಬಿ ಕೆಟ್ಟವರಿಲ್ಲವೊ | ಸದ್ಗುರುವಿನ | 
ನಂಬಿ ಕೆಟ್ಟವರಿಲ್ಲವೋ ॥ 

ನಂಬದೆ ಗುರುವಿನ ಜ್ಞಾನದ ಬೋಧವ। 
ಹುಂಬತನವ ಮಾಡಿ ಕೆಟ್ಟರೆ ಕಡಲಯ್ಯ 


ಬಾಳು ದುಃಖದ ಆಗರ । ಸ್ವರೂಪದಿ ಕೇಳಬೇಡೆಲೊ ದುಃಖವಾ | 
ಏಳು ಎಚ್ಚರಗೊಳ್ಳು | ಕೀಳುತನವ ಬಿಡು । 
ಹೇಳಿಕೊಡುವೆನೆಂಬ । ಗುರುವಿನ ನುಡಿಯನು 


ದೇಹಬುದ್ದಿಯ ಬಿಡಿಸಿ | ವಿವೇಕದಿ | ದೇವಬುದಿ ಿಯನಿರಿಸಿ | 
ಸೋಹಮೆಂಬುವ ಮಹಾಮಂತ್ರವ ಬೋಧಿಸಿ 
ಮೋಹವನೋಡಿಸಿ | ಕಾಯುವ ಗುರುವಿನ 


ಪಂಚಕೋಶವ ಕಳಿಸಿ | ಸಂಚಿತ ಮೊದಲಾದ ಕರ್ಮವ ನೀಗಿಸಿ | 
ಹಂಚಿಕಯಿಂದಲಿ ಮುಕ್ತನ ಮಾಡುವ । 
ಪಂಚಕಸಾಕ್ಷಿ ಶ್ರೀಗುರುವಿನ ಬೋಧವ 


ತಾನೆ ದೇವನು ಎನ್ನುವಾ | ಪಾವನವಾದ | ಸ್ವಾನುಭವನೀಡುವಾ । 
ಏನೊಂದು ಬಯಸದೆ ಜ್ಞಾನದಾನವ ಮಾಳ | 
ಜ್ಞಾನಿ ಶಂಕರಗುರುರಾಯನ ನುಡಿಯನು 


೫೦ / ಆತಜಾನ ಲಹರಿ 
ಅ್ರ ಗಿ 


1೮ಿ| 


Kal 


॥ (೦ ll 


- ಶ್ರೀ ಶಂಕರ 


ತಾ. ದೀಪಚಂದಿ 


ಹಾ 
|S ॥ 


॥()॥ 


I 2 1 


॥1೩॥ 


[Wal 


-ದೇವ 


ರಾ. ದುರ್ಗಾ ೫೭ 


ಇದ್ದ ಗೂಡನುಳಿದು ಮರುಳೆ ಎದ್ದು ಬಂದೆಯಾ ॥ 
ಇದ್ದುದನ್ನು ಮರೆತು ಬೇರೆ ಸುದ್ದಿ ತಂದೆಯಾ । ಮರುಳೆ 


ಗಟ್ಟಿಯಿದ್ದ ಗೂಡೊಳಿರದೆ ಬಿಟ್ಟು ಬರುವದೇ । ಮರುಳೇ ॥ 
ಕೆಟ್ಟು ಹೋಹ ಬೇರೆ ಗೂಡ ಕಟ್ಟುತಿರುವದೇ | ಮರುಳ 
ಸದ್ದುಸುಳಿಯದಿದ್ದ ಸ್ಥಿತಿಯು ಸಪ್ಪಗೆನಿಸಿತೇ | ಮರುಳೆ ॥ 
ಗುದ್ದು ತಿಂಬ ಗದ್ದಲದಲಿ ರುಚಿಯು ತೋರಿತೇ । ಮರುಳೆ 


ಜೋಡು ಸುಖದ ಬೀಡು ಎಂದು ಕಿಲಿಕಿಲಿಸುತಲೀ | ಮರುಳೆ ॥ 
ಜೋಡುಗೊಂಡೆ ಆಯ್ಕೆ ಸುಖವು ನಿನ್ನ ಮನದಲೀ । ಮರುಳ 


ಪ್ರೇಮ ಪ್ರೇಮವೆಂದು ಕಡೆಗೆ ಕಾಮಿಯಾದೆಲಾ | ಮರುಳ ॥ 
ಕಾಮರಹಿತ ಪ್ರೇಮವನ್ನು ಕಾಣದಾದೆಲಾ | ಮರುಳ 


ಒಡಲಬಡಕತನವ ಬಿಡದೆ ಚಡಪಡಿಸಿದರೂ | ಮರುಳೆ ॥ 
ಪಡೆವ ಬಯಕೆ ಪೂರ್ಣವಾಯ್ತೆ ದುಡಿಯುತಿದ್ದರೂ | ಮರುಳೆ 


ಕೊಡಲಿಯಡಗಿ ಗಿಡದ ಬುಡವ ಕುಡಿಯುತಿರುವದು । ಮರುಳೆ ॥ 
ಗಡನೆ ಗೂಡಬಿಟ್ಟು ಬಟ್ಟಬಯಲೊಳಿರುವುದು । ಮರುಳೆ 


ಹುಟ್ಟಿ ಹುಟ್ಟಿ ಸಾವ ಗೂಡ ಬಿಟ್ಟು ಬಿಡುವದು | ಮರುಳೆ ॥ 
ಶ್ರೇಷ್ಠ ನಾರಾಯಣನ ಪದವ ಮುಟ್ಟಿ ಭಜಿಪುದು | ಮರುಳೆ 


ರಾ. ಪಹಾಡಿ ೫೦ 


ಗಂಟೆ ಹೊಡೆಯುತಿದೆ ಕೇಳೆಲೋ ಮೂಡಾ । 
ಪಂಟು ಬಡಿಯುತ ಕೂಡಲುಬೇಡಾ 


ಶುತಿಶಿರಗಳ ಬೋಧದ ಈ ಗಂಟೆ | 
ಮತಿವಿಭ್ರಮೆಯ ಬಿಡಿಸುವ ಗಂಟೆ ॥ 
ಅತಿಮಾನವಸ್ಥಿತಿ ಸಾರುವ ಗಂಟೆ | 
ಕಿತಿಯೊಳಗಿದುವೆ ಸಾರ್ಥಕ ಗಂಟೆ 


ಆತಜಾನ ಲಹರಿ / ೫೧ 
೬ ಇ 


ತಾ. ರುಂಪಾ 


ಹಾ 
!ಪ॥ 


॥()॥ 


೨ 


೩1 


1೪॥ 


1೫॥ 


1೬೭॥ 


ಹಾ 
।!ಪ॥ 


॥()॥ 


ಜೀವೇಶ್ವರರೈಕ್ಕದ ಘನ ಗಂಟೆ । 
ದೇವನೆ ನೀನೆಂದರುಹುವ ಗಂಟೆ ॥ 
ಸಾವಿನ ಸಂಕಟ ಕಳೆಯುವ ಗಂಟೆ ॥ 
ಕಿವಿಯಿದ್ದು ಕೇಳದೆ ಬಿಡುವವರುಂಟೇ? 


ತೋರಿಕೆ ಅನಿಸಿಕೆ ಪುಸಿ ಎ೦ಬ ಗಂಟೆ | 
ಪಾರಮಾರ್ಥ ಸತ್ಯದ ಸವಿ ಗಂಟೆ ॥ 
ಘೋರನಿದ್ರೆಯಿಂದೆಚ್ಚರಿಸುವ ಗಂಟೆ | 
ಗುರುಶಂಕರನಾ ಪ್ರವಚನ ಗಂಟೆ 


ರಾ. ಮಾಂಡ ೫೯ 


ದೇವನಾ । ದರುಶನಾ । ಜೀವನಾ । ಪಾವನಾ ॥ 
ಗುರುವಿನಾ | ಪ್ರವಚನಾ । ಸಾವಿನಾ । ನಾಶನಾ 


ಸ್ವಾತ್ಮದ ಜ್ಞಾನೋದಯ | ಜಗದಿ ಪೂರ್ಣ ನಿರ್ಭಯ ॥ 
ಬ್ರಹ್ಮಪದದ ತನುಮಯ | ತಾನೇ ಶುದ್ಧ ಚೆನುಮಯ 


ಜ್ಞಾನದ ಪೂರ್ಣಾನುಭವ । ನಿರ್ವಿಕಲ್ಪ ಸ್ಥಿತಿಯ ಶಿವಾ ॥ 
ನೀಗಿತು ಈ ದುರುಳ ಭವ | ಗುರುವಿತ್ತಾತ್ಮಾನುಭವ 


ಜೀವನುಕುತಿ ಆನಂದ ।ತಿಳಿಯೆ ನೀನೆ ಮುಕುಂದ ॥ 
ಅರಿತು ನೋಡು ಇದನೆಂದ | ಗುರುಶಂಕರನಾ ಕಂದಾ 


ರಾ. ಉದಯ ೬೦ 


ಏಳೇಳು ಬಾಲಕನೆ ಅಜ್ಞಾನನಿದೆಯಿಂ | 
ಏಳು ತಿಳಿವಳಿಕೆ ಎಂಬ ಎಚ್ಚರವ ಹೊಂದುತಲಿ 


ಹಾಳು ಮಾಯೆಯು ಎಂಬ ಮೇಲುಮುಸುಕನು ತೆಗೆದು । 


ಕೀಳುಬಾಳುವೆಯೆಂಬ ಹಾಸಿಗೆಯ ಸುತ್ತುತಲಿ | 


೫೨ / ಆತಜಾನ ಲಹರಿ 
೬ ಈ 


2 1 


ul 


-ದೇವ 


॥1()॥ 


lI 2 


Il ೩ 1 


-ದೇವ 


ತಾ. ರುಂಪಾ 


pa 
೫ ॥ 


ಕೇಳು ಕಿವಿದೆರದೇಕಚಿತ್ತದಿಂ ಶ್ರುತಿಯೆಂಬ | 
ಕೋಳಿ ಕೂಗುತಲಿಹುದು 'ತತ್ವಮಸಿ' ಎಂದು 


ಬಿತ್ತರಿಸಿಹುದು ಮುಮುಕ್ಷುತ್ವ ಮುಂಬೆಳಗಾಗೆ | 
ಚಿತ್ತವೆನ್ನುವ ಕಮಲವರಳಿಹುದು ನೋಡೀಗ ॥ 
ಸುತ್ತಲಡಿಗಿದ ಸುವಾಸನೆಯ ಮೂಸುತಲಿ ನೀ। 
ಉತ್ತಮೋತುುಮ ನಿಜಾನಂದವನು ಪಡೆವುದಕ 


ಜ್ಞಾನನಿಂದಕರಂಬ ಗೂಗೆಗಳು ಅಡಗಿದವು | 
ಕಾಣದಾದವು ಕುತರ್ಕಗಳಂಬ ತಾರೆಗಳು ॥ 
ಸ್ವಾನುಭವಸುಜ್ಞಾನಭಾನುವುದಯಿಸುತಿಹನು | 
ಜ್ಞಾನಿಶಂಕರನ ಸದ್ಲೋಧವನೆ ಸ್ಮರಿಸುತಲಿ 


ದೇಸ ೬೧ 


ಲ 


ಸುಗ್ಗಿ ಬಂದಿತು | ಸುಖದ । ಸುಗ್ಗಿ ಬಂದಿತು | 
ಬಗ್ಗಿ ಬಳಲುವವರ ಕಂಡು । ಹಿಗ್ಗ ನುಂಟುಮಾಡಲೆಂದು 


ಕಿಲಿಕಿಲಿಸುವ ಹಕ್ಕಿಪಕ್ಕಿ | 

ಬಳಗವನ್ನು ಕೂಡಿಕೊಂಡು ॥ 
ಬೆಳೆಗಳ ಕಾಣಿಕೆಯ ಕೊಂಡು | 
ಹೊಲದೊಡೆಯನು ನಲಿಯಲೆಂದು 


ಪಂಥಪಾಡುಗಳನು ಜಡಿದು | 
ಭ್ರಾಂತಿಮೂಲವನ್ನು ಕಡಿದು | 
ಶಾಂತಿಬೀಜತೆನೆಯ ಹಿಡಿದು | 
ಸಂತೋಷದಿ ತಾನೆ ನಡೆದು 


ಮರವಿನ ಬರಗಾಲದಿಂದ | 
ನರಳುವವರ ಬಳಿಗೆ ನಿಂದ ॥ 
ಗುರು ನಾರಾಯಣನು ಚಂದ । 
ವರುಹಿ ಸುಖವ ನೀಡೆ ಬಂದ 


ಅತ ಜಾನ ಲಹರಿ / ೫೩ 
೬ ಇ 


॥()॥ 


Il 2 


॥ ೩ ॥ 
-ದೇವ 


ತಾ. ದಾದರಾ 


ಹಾಸ್ಟಾಾ) 
| S | 


॥()॥ 


1೨॥ 


I A 
- ಶ್ರೀ ಶಂಕರ 


ರಾ.ಪಿಲು ೬೨ ತಾ. ಕೇರವಾ 


ದೇಹಗೇಹದೊಳಗಾತ್ಮದೇವನಾ ಪೂಜೆಯು ನಡೆದಿಹುದು । 
ಸ್ನೇಹಪೂರದಿ ಕಣ್ಣು ಹಣತೆ ನೆರೆತುಂಬಿ ತುಳುಕುತಿಹುದು ॥ಪ॥ 


ಬಗೆ ಎಳಬತ್ತಿಗೆ ಜ್ಞಾನದೀಪವು ಹತ್ತಿ ಹೂತ್ತುತಿಹುದು | 
ಬಗೆಬಗೆ ಬಣ್ಣದಿ ಜಗವನು ಬೆಳಗುತ ಬೆಳಗೊಡಲಾಗಿಹುದು (Ken 


ಸ್ನಾನವು ವಸ್ತವು ಗಂಧ ವಿಭೂತಿ ಕುಂಕುಮ ಪುಷ್ಪಗಳು | 
ನಾನಾ ನೈವೇದ್ಯವು ತಾ೦ಬೂಲಾ ಪರಿಮಳ ದ್ರವ್ಯಗಳು ॥೨॥ 


ದ್ರವ್ಯಭೋಗದಿಂದೊಲಿವನು ನಲಿವನು ಹೊಗಳಲು ಹಿಗ್ಗುವನು | 
ದಿವ್ಯಭಾವಬಲದಿಂ ಕಿಲಹೂತ್ತು ಸಮಾಧಿಯೊಳಿರುತಿಹನು 1೩॥ 


ಅಗಣಿತಮಹಿಮ ಪರಾತ್ಮನು ಜೀವನ ವೇಷವ ತೊಟ್ಟಿಹನು | 
ಬಗೆಯದೆ ಮನುಜನು ವೇಷವ ನೋಡಿಯೆ ಮೋಸಹೋಗುತಿಹನು Wal 


ಪೂಜೆಗೊಳ್ಳುತಿಂತಾತ್ಮನು ಜಗದಲಿ ವ್ಯವಹರಿಸುತ್ತಿಹನು | 
ಸೋಜಿಗವಾದರೂ ಸುಳ್ಳೇನಲ್ಲ ಮೋಜು ಮಾಡುತಿಹನು ೫॥ 


ಅರಿತರೆ ದೇವನು ಮರೆತರೆ ಜೀವನು ಯಾವನ ಮಹಿಮೆಯಿದು | 
ಅರಿತರೆ ಪೂಜೆಯು ಮರೆತರೆ ಪೂಜಿಯು ಅವನದೆ 


ಮಹಿಮೆಯದು ॥೬॥ 

ಒಡಲ ಗುಡಿಯೊಳು ಜೀವದೇವನು ಬೆಡಗಿನೊಳಿರುತಿಹನು | 

ಒಡಬಡುವನು ನಾರಾಯಣನಡಿಗಳ ಕೃಪಯನು ಪಡೆದವನು 1೭॥ 
- ಶ್ರೀ ಶಂಕರ 

ರಾ. ದುರ್ಗಾ ಸಿರಿ ತಾ. ರುಂಪಾ 

ಆವ ದೆವುವು ನೋಡೊ ದೇವಮಾಂತಿಕನೆ | 

ಜೀವಭಾವದೊಳನ್ನ ಬಡಿದುಕೂಂಡಿಹುದು !ಪ॥ 


ದೇಹದೊಳಗಿರುತಿಹುದು ದೇಹ ತಾನೆನುತಿಹುದು | 
ಬಾಹ್ಯ ವಿಷಯಗಳೆಲ್ಲ ನನ್ನವೆನ್ನುವದು ॥ 


೫೪ / ಆತಜಾನ ಲಹರಿ 
ಅ ಈ 


ಸೋಹಮೆಂಬುವ ಮಂತ್ರ ಕಿವಿಯಲ್ಲಿ ಬೀಳಲೈ | 
ಹಾಹಾ! ಎನುತ್ತಲಿ ಹೌಹಾರುತಿಹುದು 


ಕರ್ಮಕರ್ಮವನುತ್ತ ಧರ್ಮ ಧರ್ಮವನುತ್ತ। 
ಕರ್ಮಿಯಾಗಿರುತಿಹುದು ಮರ್ಮವರಿಯದಲೆ॥ 
ನಿರ್ಮಲನು ನೀನೆಂಬ ನಿಗಮೋಕ್ತಿಯನು ಕೇಳಿ | 
ದುರ್ಮತಿಯಬಲವಿಡಿಯುತಲ್ಲವೆನ್ನುವದು 


ನಂಬಿಹುದು ದೇಹವನು ನಂಬದಲೆ ನಿನ್ನನ್ನು | 
ಹಂಬಲಿಸುತಿರುವದೈ ಹಗಲೆಲ್ಲ ಸುಖಕೆ | 
ಹುಂಬತನ ಮಾಡುವುದು ಜಂಬದಿಂ ಕೂಡಿಹುದು। 
ಸಂಬಳವ ಬಯಸುವದು ಕಂಬ ಸುತ್ತುತಲಿ 


ಹಲವುತರ ಸೋಗುಗಳ ಹಾಕುತ್ತಲಿರುತಿಹುದು । 
ಹಲವುತರ ಮಾತುಗಳನಾಡುತ್ತಲಿಹುದು । 
ಹಲವುತರದಭಿನಯವ ಮಾಡುತ್ತ ಪಾಡುತ್ತ। 
ನಲಿದೊಲಿದು ಕುಣಿಯುವದು ಭವರಂಗದೊಳಗೆ 


ಆಡುತ್ತಲಿಹುದೊಂದು ಮಾಡುವದು ಮತ್ತೊಂದು | 
ಬೇಡುತ್ತಲಿಹುದೊಂದು ಕೂಡುತಿಹುದೊಂದು ॥ 
ಕಾಡುತ್ತ ಬೇಡುತ್ತ ಪೀಡೆಯನು ಮಾಡುತಿಹ | 
ಖೋಡಿದೆವ್ದದ ಜೇಷ್ನ ಎಂತು ವರ್ಣಿಸಲಿ 


ತಲೆಯ ಬೆಳೆಸುವದೊಮ್ಮೆ ತಲೆಬೋಳಿಸುವದೊಮ್ಮೆ! 
ನೆಲವಾಸಿಗೊಮ್ಮೆ ಪರ್ಯಂಕವೊಮ್ಮೆ ॥ 
ಕುಲವನರಸುವದೊಮ್ಮೆ ಹೊಲೆಯ ಕಲೆಸುವದೊಮ್ಮೆ 
ನಿಲಯವಾಸವದೊಮ್ಮೆ ವನವಾಸವೊಮ್ಮೆ 


ಬಲ್ಲೆ ನೆಲ್ಲವನೆಂದು ಗುಲ್ಲು ಮಾಡುತ್ತಿಹುದು | 
ಬಲ್ಲ ತನ್ನನುಭವವನಲ್ಲಗಳಯುವದು ॥ 
ಸೂಲ್ಲುಸೂಲ್ಲಿಗೆ ನಾನು ನಾನು ನಾನೆಂದೆನುತ | 
ನಿಲ್ಲದಲೆ ಒಂದೆಡೆಗೆ ನೆಗೆದಾಡುತಿಹುದು 


ಆತಜಾನ ಲಹರಿ / ೫೫ 
೬ ಇ 


॥()॥ 


Il 2 


೩1 


1೪॥ 


॥ 2 


1೬॥ 


1೭॥ 


ಹೀಗಿರುವ ದೆವ್ವದಾ ಗೆಳತನದಿ ಹಿರಿದೆವ್ವ. 


ವಾಗಿಹೆನು ದೆವುದಲಿ ಮನವನಿರಿಸಿ ॥ 

ಶ್ರೀ ಗುರುವೆ ಬಿಡಿಸೆನಗೆ ಬಡಿದಿರ್ದ ದೆವುವನು | 
ಬಾಗುವೆನು ನಿನ್ನಡಿಗೆ ನಾರಾಯಣ 

ರಾ. ಪಿಲು ೬೪ 


ಓದೀಯೇನೊ ಇಂದಿನ ಬಿಸಿಬಿಸೀ ಸುದ್ದಿಯಾ | 
ಹಾದೀ ಹಿಡಿದು ಹೋಗುವಾಗ ಕೇಳುತಿದ್ದುದಾ 


ಅಂಬಿಗನೊಬ್ಬನಿದ್ದಾನಂತೆ ಮುಂದಾಳಿಹನಂತೆ | ಒಳ್ಳೆ | 
ಹಂಬಲಿಕೆಯ ಸಲಿಸುವನಂತೆ ಹಾಯಾಗಿಹನಂತೆ 


ಒಡಲಿಲ್ಲದ ಬೆಡಗಿನವನು ಕಡಲೊಳಿಹನಂತೆ | ಅವನು | 
ಹಿಡಿವ ಬಿಡುವ ಬಗೆಬೆಲೆ ಕೊಡಲು ಕಡೆ ಹಾಯುವಂತೆ 


ಹುಟ್ಟು ಹಿಡಿದಿಹನಂತೆ ಎಂದೂ ಹುಟ್ಟಿಲ್ಲವಂತೆ | ಅವನು । 
ಗುಟ್ಟನರಿತವನಂತೆ ಅಂಗೀ ತೊಟ್ಟಿಲ್ಲವಂತೆ 


ದಿಕ್ಕು ತೋರುತಲಿರುವ ಯಂತ್ರ ಅವನಲ್ಲಿದೆಯಂತೆ। ಉತ್ತರ | 
ದಿಕ್ಕುಗೆಡಿಸುವನಲ್ಲವಂತೆ ತಕ್ಕವನಿಹನಂತೆ 


ಅವನ ನಾವೆಗೆ ತೊಗಲಿನ ಹೊದಿಕೆ ಇರುವದಂತೆ । ಕೇಳೊ | 
ಅದರೊಳಗೆಲ್ಲ ರಕುತ ಖಂಡ ಎಲವುಗಳಂತೆ 


ನರದ ದಾರದಿ ಒಳಹೊಲಿಗೆಯ ಹಾಕಿರುವದಂತೆ | ಅದಕೆ | 
ಬರಿಯ ಯಂತ್ರವಂತೆ ಲೋಕಕ್ಕರಿದಾಗಿಹುದಂತೆ 


ಕಳೆದುಹೋದ ಸ್ವರಾಜ್ಯವ ಗಳಿಸಿರುವನಂತೆ | ಮೊದಲು | 
ಬಳಲುತಿರ್ಪ ಬಡವರಿಗೆ ಕೊಡುಗೈ ದೊರೆಯಂತೆ 


ನೊಂದು ಬೆಂದ ಬಗೆಗೆ ಶ್ರೀಗಂಧದ ಚಳಿಯಂತೆ | ತಾಪದಿ | 
ಅಂದು ಇಂದು ಮುಂದು ಅವನೇ ಅವನಾಗಿಹನಂತೆ 


೫೬ / ಆತಜಾನ ಲಹರಿ 
೬ ೮ ಗಿ 


lS I 


- ಶ್ರೀ ಶಂಕರ 


ತಾ. ಕವಾಲಿ 


ಬಾ 
!ಪ॥ 


Ken 


I 21 


ul 


1೪॥ 


1ಖ॥ 


I ೬ ॥ 


೭ 


1೮ಿ॥ 


ಮೂರವಸ್ಥೆಗಳನು ಮೀರಿ ಬೇರೆ ಇಹನಂತೆ | ಅವನು | 
ತೋರದಿದ್ದ ಊರನಿಲ್ಲೇ ತೋರಿಸುವನಂತೆ 


ನುಡಿಯಿಲ್ಲದ ನಿಸ್ಸೀಮ ಗ್ರಾಮಕೆ ಹೋಗುತಿಹನಂತೆ | ಅವನು | 
ಗುಡಿ ಇಲ್ಲದ ದೇವರಂತೆ ನಡೆದಾಡುವನಂತೆ 


ಗೀತಾಸಂಗೀತದಿ ಮನವ ಮೋಹಿಸುವನಂತೆ । ಭಗವತ್‌ | 
ಆತನಿದ್ದ ಸ್ಥಳವೇ ಪುಣ್ಯಕ್ಷೇತ್ರವಂತೆ 


ಓಡಿ ಬಂದವರನ್ನು ನೋಡಿ ಕೂಡಿಸುವನಂತೆ | ಬಿಡದೇ | 
ಹಾಡಿ ಹಾಡಿ ಹುಟ್ಟಗಡಿದು ಮುಟ್ಟಿಸುವನಂತೆ 


ಶರಣ೦ಬರ ಜರೆಮರಣಗಳನ್ನು ಪರಿಹರಿಸುವನಂತೆ ಮರಣ । 
ಪರಮಾನಂದವನೀಯುವ ಸದ್ದುರುನಾರಾಯಣನಂತೆ 


ರಾ. ಭೈರವಿ ೬೫ 


(ಚಾಲ - ರಂಜಿಸಲೇ ರಜನಿ ಎಂಬಂತೆ) 


ಬನ್ನವನಾ ನೀಗಿದೆ | ಜವದಿ | 
ಧನ್ಯನಾದೆ | ಶೀ ಗುರುವೆ | ಧನ್ಯನಾದೆ | 
ಸದ್ಗುರುವೇ ಧನ್ಯನಾದೆ 


ಭವಸಾಗರವಾ । ದಾಂಟಿದೆ। 
ಜವನ ಬಾಧೆಯ ನೀಗಿದೆ ॥ 
ಜೀವಭಾವವು । ಸಟೆಯೆಂದೆನಿಸಿ | 
ದೇವನಾದೆ । ಪಾವನನೆ । ಧನ್ಯನಾದೆ 


ಅರಿತೆನೆನ್ನಯ | ನಿಜರೂಪವನಾ | 
ದುರಿತವ ನೀಗಿದೆ | ಅರಿವಿನ ಬಲದಿ ॥ 
ದೊರಕಿತು ಮುಕುತಿ | ಧನ್ಯನಹುದು ನಾ। 
ನೀನೆ ನಾನೈ | ಶಂಕರನೇ ಧನ್ಯನಾದೆ 


ಆತಜಾನ ಲಹರಿ / ೫೭ 
೬ ಇ 


Il € 


॥ (ಎಟಿ ॥ 


lO 


[ROB 


॥ (2೩. ॥ 


- ಶ್ರೀ ಶಂಕರ 


ತಾ. ಕವಾಲಿ 


ಹಣಾ) 
೫ ॥ 


॥()॥ 


lI 2 


-ದೇವ 


ರಾ. ಮಿ. ಪಿಲು ಸಕ್ಷ 


ತಾ. ಕವಾಲಿ 


(ಚಾಲ - ರುಕುನ ಸಕೋತೋ ಜಾವೋ ತುಮ ಜಾವೋ ಎಂಬಂತೆ) 


ಮನುಜಶರೀರವು ವರವೊ | ದುರ್ಲಭವೊ 


ಭವಸಾಗರವನು ದಾಂಟಲು ನೌಕೆಯಿದೊ | 
ಭವಬಾಧೆಯ ನೀಗಲು ಇದು ಸಾಧನವೊ॥ 
ಪಾವನಸ್ವರೂಪಜ್ಞಾನವನರಿಯಲು | 
ದೇವನೆ ತಾನೆನಿಸುವನೊ । ಆ ನರನು 


ತಿಳಿ ನೀನೀಗಲೆ ನಾನಾರೆಂಬುದ ಮನುಜಾ | 
ಅಳಿವೀ ದೇಹದೊಳೇ ತಿಳಿಯಲುಬಹುದಿದನಾ ॥ 
ಉಳಿದ ದೇಹಗಳು ಹಲವಾರಿರುತಿರೆ । 
ಫಲವೇನೈ ತಿಳಿವಿರದೇ ತಿಳಿ ಭರದೇ 


ಪಾಪಿಜನ್ನವು ಎಂದು ಶಪಿಸಲು ಬೇಡಾ | 
ತಾಪನೀಗಲು ಇದೇ ದಾರಿಯ ನೋಡಾ ॥ 
ಆ ಪರವಸ್ತುವೆ ತಾನಿಹೆನೆಂಬ । 

ತಾಪಸ ಶಂಕರನಡಿಯೇ | ಭವ ಕಡಿಯೇ 


ರಾ. ಸಾರಂಗ ೬೭ 


ಸವಿದು ನೋಡೆಲೊ | ಸುಧೆಯ । ಸವಿದು ನೋಡೆಲೊ । 
ಕಿವಿಯ ಬಟ್ಟಲಲ್ಲಿ ಸುರಿದು | ಸುವಿಚಾರದ ಬಾಯತೆರೆದು 


ಸುಮತಿಯೊಡನೆ ಸಲಿಗಗೂಡಿ | 
ಸುಮಧುರ ಸಲ್ಲಾಪಮಾಡಿ ॥ 
ಶಮಯ ಗೀತೆಗಳನು ಪಾಡಿ । 
ಸಮತೆಯಿಂದ ಸರಸವಾಡಿ 
ರಾಗದಿಂದ ತ್ಯಕ್ಷನಾಗಿ | 
ಭೋಗದಿಂದ ಮುಕ್ತನಾಗಿ | 


೫೮ / ಆತಜಾನ ಲಹರಿ 
ಅ್ರ ಗಿ 


ಹಾ 
!ಪ॥ 


Kel 


೨ 1 


೩1 


-ದೇವ 


ತಾ. ದಾದರಾ 


ಹಾಸ 
1S I 


(Ke 


ಯೋಗದಿಂದ ಯುಕ್ತನಾಗಿ | 


ತ್ಯಾಗದಿಂದ ಸಕ್ಕನಾಗಿ ॥೨॥ 

ತರತರಬಯಕೆಗಳ ಕಳೆದು | 

ಅರಿವೊಂದೆಂಬುದನು ತಳೆದು ॥ 

ಎರಡೆಂಬುವ ಬಗೆಯನಳಿದು | 

ಗುರುನಾರಾಯಣನ ತಿಳಿದು ॥ ಷಿ ॥ 
- ಶ್ರೀ ಶಂಕರ 

೬೮ 

ರಾ. ಮಾಲಕಂಸ ತಾ. ತ್ರಿವಟ 

ಇದುವೇ ಸಂಧ್ಯಾಕಾಲವು | 

ಹುದುವಿನ ವಿಶ್ವದ ಕೀಲವು ॥ಪ॥ 

ಮೋದವೆಂಬ ಹಗಲಿನ ಬೆಳಕಿಲ್ಲದ | 

ಖೇದವೆಂಬಿರುಳ ಕತ್ತಲೆಗವಿಯದ | 

ಭೇದಭಾವದಾ ಜನ್ಮವು ತೋರದ । 

ಆಧಿವ್ಯಾಧಿ ಮೃತ್ಯುವು ಮೈದೋರದ IO 

ಭೂಮಿವ್ಯೋಮಪಾತಾಳವ ಮೀರಿದ । 

ಕಾಮಕ್ರೋಧಕುಲವೆಲ್ಲವು ಜಾರಿದ ॥ 

ನಾಮರೂಪಗಳು ಗೂಡನು ಸೇರಿದ | 

ಸಾಮರಸ್ಕವೃಕ್ಷವು ಬೇರೂರಿದ ॥೨॥ 

ಎರಡು ಕಲ್ಪನೆಯ ನಡುವಾಗಿರುವಾ | 

ಎರಡವಸ್ಹಗಳ ಬಿಡುವಾಗಿರುವಾ | 

ಮರವಿನ ನಿದ್ದೆಯ ಹೊದ್ದದಲಿರುವಾ | 

ಗುರುನಾರಾಯಣ ತಾನಾಗಿರುವಾ ॥ ೩ ॥ 
- ಶ್ರೀ ಶಂಕರ 


ಆತಜಾನ ಲಹರಿ / ೫೯ 
೬ ಇ 


6 
ರಾ. ಪಿಲು 


ನೋಡೀಯೇನೋ ತಣಿವಿನ ತೌರೂರಾದ ತೋಟವ । 
ನೋಡಿ ಪಾಡಿ ನಲಿದು ಕೂಡಿ ಮಾಡೋ ಊಟವ । ನೀನು 


ನೆಲದಲಿ ಹುಟ್ಟುವದಲ್ಲ ನೀರಲಿ ಬೆಳೆಯುವದೇನಲ್ಲ। 
ಸುಳಿವ ಗಾಳಿಯ ಗರಿಯಲಿ ಶಿಲುಕಿ ಅಲುಗಾಡುವದಲ್ಲ | ನೀನು 


ಪೊಳ್ಳಿನಲ್ಲಿ ಅಡಗುವದಲ್ಲ ಕೊಳ್ಳಿಯ ಭಯವಿಲ್ಲ। ಎಂದೂ | 
ಮುಳ್ಳಿನ ಬೇಲಿಯಿಲ್ಲ ಹಬ್ಬುವ ಬಳ್ಳಿಗಳೂ೦ದಿಲ್ಲ 


ಕಸರಾಗಿಲ್ಲ ಕಾಲಿನ ಕಳಗೆ ಹಸರು ಮೇಲಿಲ್ಲ | ಅಲ್ಲಿ | 
ಹೆಸರು ತೋರಿಕ ಇಲ್ಲದೆ ತಾನೆ ಪಸರಿಸಿಹುದಲ್ಲ 


ವಾಸನೆಹೂವು ಆಶೆಯ ಮಿಡಿಯು ನಾಶದ ಕಾಯಿಲ್ಲ। 
ಹೇಸಿಕೆ ಭೋಗದ ಫಲಗಳ ಬಯಸುವ ಆಶೆಬುರುಕರಿಲ್ಲ 


ಜಡಭಾವದ ಗಿಡಬಳ್ಳಿಯ ಮದುವೆಯ ಹಂದರಹಾಕಿಲ್ಲ। 
ಹುಡುಗಾಟದ ಶೋಭನ ಗುಂಜಾರವದಳಿಗಳ ಸುಳಿವಿಲ್ಲ 


ಟೊಂಗೆ ಟೊಂಗೆಯಲಿ ಜಿಗಿಜಿಗಿದಾಡುವ ಮಂಗಗಳೂಂದಿಲ್ಲ | 
ತಿಂಗಳ ನೇಸರ ಬೆಳ್ಳಿಯ ಬೆಳಕಿನ ಹಂಗೇನದಕಿಲ್ಲ 


ಮಡಿ ಎನ್ನುವ ಮಡಿ ಮಾಡಿಲ್ಲ ಕುಡಿ ಎನ್ನುವ ಕುಡಿಯ | 
ಹೊಡೆ ಎನ್ನುವ ಹೊಡೆಗಳ ಹಾಕಿಲ್ಲ ನುಡಿಯಲ್ಕರಿದಾದ 


ಹೊರ ನೋಟಕೆ ಹೂಹಣ್ಣಿನ ತೋಟ ಒಳನೋಟಕೆ ಮಾಟ । 
ಒರೆಯಲಿ ಹುದುಗಿದ ಖಡ್ಗದ ನೋಟ ನಾರಾಯಣನಾಟ 


೭೦ 


ರಾ. ಚಾಂದ 


ಅಳುವು ಬರುತಿದೆ | ಎನಗೆ ಅಳುವು ಬರುತಿದೆ | 
ಅಳುವು ಮೀರಿ ತಿಳಿವುಗಟ್ಟು | ಬಳಲುತಿರುವ ಜನರ ಕಂಡು 


೬೦ / ಆತ್ಮಜ್ಞಾನ ಲಹರಿ 


Ken 


lI 2 1 


l ೩1 


1೪॥ 


॥ ೫ 


I ೬ 


[Fal 


NS 
- ಶ್ರೀ ಶಂಕರ 


ತಾ. ದಾದರಾ 


ಹಣಾ) 
!1ಪ॥ 


ಕಲಿಯ ಮಹಿಮ ದೇವರಿಲ್ಲ | ತಿಳಿದ ಮಹಿಮರಿಲ್ಲೇ ಇಲ್ಲ॥ 
ಕಳೆವೆವೆಂತೊ ಕಾಲವೆಂದು । ಗಳಹುವ ಗಾವಿಲರ ಕಂಡು 


ಹೀಗೆ ಮಾಡಬೇಕು ಮತ್ತೆ ಹಾಗೆ | ನಡೆಯಬೇಕೆನುತ್ತೆ | 
ಹೇಗೊ ಹೇಗೂ ಮಾತನಾಡಿ । ಹೋಗಿಬರುವ ಜನರ ನೋಡಿ 


ಒಡಲು ಮಿಥ್ಯವೆಂದು ನುಡಿದು | ನುಡಿಯು ಸತ್ಯವೆಂದು ಬಗೆದು ॥ 
ತೊಡರ ಬಡರ ಮಾತನಾಡಿ । ಚಡಪಡಿಸುವ ಜನರ ನೋಡಿ 


ನಿಜವ ತಿಳಿಯುವಿಚ್ಚೆ ಇರದೆ | ಸುಜನಸಂಗ ಮನಕೆ ತರದೆ ॥॥ 
ಕುಜನರನ್ನು ಕೂಡಿಕೊಂಡು | ಗುಜುಗುಜು ಮಾಡುವವರ ಕಂಡು 


ಕನಸಿನಂತೆ ಜಗವಿದೆಂದು | ಚಿನುಮಯಾತ್ಮನಿತ್ಯನೆಂದು 
ಅನುಭವಕ್ಕೆ ತಂದುಕೊಂಡು । ಧನ್ಯರಾಗದವರ ಕಂಡು 


ಮೂರವಸ್ಥೆಗಾಚೆಗಿರುವ | ಪಾರಮಾರ್ಥತಾನೆ ಎನುವ ॥ 
ನಾರಾಯಣ ಬೋಧದಿಂದ | ಪಾರಾಗದ ಜನರ ಕಂಡು 


೭೧ 
ರಾ. ಜೈ ಜೈವಂತಿ 


ಹುಟ್ಟುಗಡಿಯುವೆ । ಬಿಡದೆ | ಹುಟ್ಟುಗಡಿಯುವೆ | 
ಎಟ್ಟ ಹೊಳೆಯ ನೆಲೆಯನರಿತು | 
ಹೊಟ್ಟೆಹೊರೆವ ಗುಟ್ಟನರಿತು 


ತುಂಬಿ ಹರಿವ ಗಂಗೆಯಲ್ಲಿ | 
ಅಂಬಿಗನಾ ಬಂದೆನಿಲ್ಲಿ ॥ 
ನಂಬಿ ಬರಲು ನಾವಿನಲ್ಲಿ | 
ಇಂಬನಿತ್ತು ಸಂಭ್ರಮದಲಿ 
ಸಳವಿನಲ್ಲಿ ಮುಳುಗಿಸದಲೆ | 
ಸುಳಿಗಳಲ್ಲಿ ಶಿಲುಕಿಸಿದಲೆ ॥ 


ಶಿಲೆಗೆ ನಾವ ತಾಗಿಸಿದಲೆ | 
ಹೊಲೆಮುಟ್ಟನು ತಗಲಿಸದಲೆ 


ಆತಜಾನ ಲಹರಿ / ೬೧ 
೬ ಇ 


Il C2 1 


೨ 


Il A 


1೪॥ 


1೫॥ 


1೬॥ 


- ಶ್ರೀ ಶಂಕರ 


ತಾ. ದಾದರಾ 


॥ಪ ॥ 


॥()॥ 


1೨॥ 


ಮರವಿನ ತೆರೆಗಳನು ಸರಿಸಿ । 
ಅರಿವಿನಲ್ಲಿ ಬಗೆಯನಿರಿಸಿ ॥ 
ಸರಳ ದಾರಿ ಹಿಡಿದು ಚರಿಸಿ | 
ಗುರುನಾರಾಯಣನ ಸ್ಮರಿಸಿ 


೭೨ 
ರಾ. ಭೀಮಪಲಾಸ 


(ಚಾಲ - ಬೀನಾ ಮಧುರ ಮಧುರ ಕಚು ಬೋಲ್‌ ಎಂಬಂತೆ) 


ಜೀವಾ । ತಿಳಿ ತಿಳಿ ನಿಜದರಿವಾ 


ಶಾಂತಮಯಾ | ಆನಂದನಿಕಾಯ | 
ಮನಸಿನ | ಮೂಲದಾ | ಘನಪದವಾ 


ಕಲನಾಜಾಲದಾ | ನಾಶದ ಸ್ಥಿತಿಯೇ | 
ಪರಮಸೌಖ್ಯದಾ |ನಿಧಿಯದು ನೀನೇ ॥ 
ಮನದಲಿ । ಯೋಚಿಸಿ । ತಿಳಿ ನಿನ್ನಾ 


ಜನನಮರಣದಾ । ಸಂಕಲೆ ಹರಿಯೋ | 
ಘನವಿವೇಕದಾ | ಬಲದಲಿ । ತಿಳಿಯೋ ॥ 
ಸನ್ನುತ ಶಂಕರಗುರುಬೋಧಾ 


೭೩ 
ರಾ. ಶುದ್ದ ಕಲ್ಯಾಣ 


(ಚಾಲ - ನಾಡಗುಡಿಯನೇರಿಸುವ ಎಂಬಂತೆ) 


ನೋಡು ನೋಡು । ಜೀವನೆ ನೀ | ನಿನ್ನಯ ನಿಜರೂಪವಾ | 
ತಿಳಿದು ನಲಿದು ಜ್ಞಾನಪಥದಿ | ಆನಂದವ ಹೊಂದು ನೀ 


ಅಮರನಾದ ಆತ್ಮನೀನು | ಆನಂದದ ನಿಧಿಯೇನೀ। 
ಅರಿತು ಇದನು ನಿನ್ನ ಮನದಿ | ಶಾಂತರೂಪನಾಗು ನೀ 


ಓ೨ / ಆತಜಾನ ಲಹರಿ 
೬ ಗಿ 


ಹಾ 
ನ ॥ 


॥ ಅ.ಪ. ॥ 


॥()॥ 


I 21 


- ದೇವಾ 


ತಾ. ದಾದರಾ 


ಹಾ 
I 1 


॥()॥ 


ನಾನೆನ್ನುವ ಅನಿಸಿಕೆಯದು | ಅಡಗಲು ತಾನುಳಿಯುವಾ | 
ತೋರಿಕೆಯನು ಮೀರಿದಾ | ನಿರ್ವಿಕಲ್ಪ ನೋಡು ನೀ॥ 
ಶ್ರವಣ ಮನನ ನಿದಿಧ್ಯಾಸ | ಸಾಧನೆಗಳ ಮಾಡುತಾ । 
ತಿಳಿವುದಾತ್ಮರೂಪ ನಾನೆ | ಎಂದು ನಿನ್ನ ಮನದಲಿ 


ಮನದೊಳಗೀಪರಿಯಾ । ದೃಢತರದಲಿ ನಿಶ್ಚಿತಮಾಡೀ | 
ದೇಹ ಮನಸು ಬುದ್ದಿಗಳಿವು । ನಾನಲ್ಲೆಂದರಿಯುತ ॥ 
ತೋರಿ ಅಡಗುತಿರುವ ಜಗವು | ಕನಸೇ ಎಂದರಿತು ನೀ | 
ಪರಮಸತ್ಯ ಆತ್ಮರೂಪ ನಾನಿಹನೆಂದರಿತುಕೋ 


ಪ್ರೇಮರೂಪ ನೀನೆ ಎಂದು | ಸಾರಿ ಪೇಳ್ದ ಜ್ಞಾನವ | 
ಆ ಮಹಾತ್ಮ ಶಂಕರಗುರುರಾಜನ ನುಡಿ ತಿಳಿಯೋ ನೀ 


೭೪ 
(ಚಾಲ: ಪಪೀಹಾರೇ ಎಂಬಂತೆ) 


ತಿಳೀಮನವೇ । ತಿಳೀಮನವೇ । ತಿಳೀಮನವೇ। 


ತಿಳಿ ಸಂಪೂರ್ಣ ಸುಖತಾಣಾ । ತಿಳಿ ಸಂಪೂರ್ಣ ಸುಖತಾಣಾ। 
ಸಾವಿನ ಬಾಧೆಯ ನೀಗುವಿ | ನಿಜವಾಗೀ | ಸಾವಿನ ಬಾಧಾ । 


ಭಾವಾತೀತನ ನೀ । ತಿಳೀಮನವೇ 


ನೋಡು ನೀನೇ ಆತ್ಮಸ್ವರೂಪಾ | ಪೇಳಿದ ಗುರುಭೂಪಾ । 
ಪೇಳ್ಗ ಗುರುಭೂಪಾ । ದೂಡು ದೇಹಾದಿಗಳ ತಾಪಾ ॥ 


ನೋಡುನಿಜರೂಪಾ ।ನೀ | ನುಡಿಮನಗಳಿಗೂ ಕಡೆಯಾಗಿರುವ | 


ಅಡಗಿದ ಗೂಢವಿದು । ತಿಳೀಮನವೇ 


ಕರ್ಮ ಪಾಶಕೆ ಕಠಾರಿಯಿದು ಜ್ಞಾನಾ | 

ಮರ್ಮವಿದು ಘನಶಾಂತಿಯಾ ಸ್ಥಾನಾ | 
ಧರ್ಮಾಢರ್ಮವ ಮೀರಿಹ ತಾಣ। 

ದುರ್ಮಶಿಯಾ ಬಿಡು ಜಾಣಾ। 

ಘೋರತರದ ಸಂಸಾರದ ನಾಶಾ। 

ಪೂರಣಗೊಂಬುದು ಆಶಾ | 

ಪರಾಶಾಂತಿಗಿನ್ನೊಂದನು ಕಾಣ | 

ಗುರುಶಂಕರನಾಣೇ | ಗುರುಶಂಕರನಾಣೇ | ತಿಳೀಮನವೇ 


ಅತ ಜಾನ ಲಹರಿ / ೬೩ 
೬ ಇ 


Il 2 1 


೩1 


1೪॥ 
-ದೇವ 


ಹಾ 
IS 


॥()॥ 


1೨॥ 
-ದೇವ 


೭೫ 
ರಾ. ಮಾಂಡ 
(ಚಾಲ - ಭಾವಜ ರೂಪಾ ಎಂಬಂತೆ) 
ಆಲಿಸು ಮನುಜಾ । ಮಾಯಾಕಾರ್ಯಕ। 
ಮೋಸಹೋಗಲು ಬೇಡಾ | ವಿಚಾರಿಸು | 
ತೋರಿಕೆಯು ಪುಸಿಯಹುದು । ಈ 


ಜಗದೊಳು ತೋರುವ ಅಘಟಿತಘಟನೆ | 
ಮಿಗಿಲೆನಿಸುತಲಿಹುದೋ ಗಡಾ ॥ 
ಅಘಟಿತಘಟನೆಯೆ ಜ್ಞಾನವದೆಂದು | 
ಬಗೆಯುತ ನೀ ಕೆಡಬೇಡ 


ಸಿದ್ದಿ ಯ ಫಲವದು ಅಘಟಿತಘಟನೆ | 
ಬುದ್ದಿವಂತನೆ ತಿಳಿ ನೀ ॥ 

ಶುದ್ಧ ಚೈತನ್ಯದಿ ಮಾಯೆಯದಿಲ್ಲೈ | 
ಸಿದ್ದಿ ಮಾಯೆಯ ಮಗಳು 
ಜ್ಞಾನಸಿದ್ದಿಗಳ ಭೇದವನರಿಯುತ। 
ಜ್ಞಾನಿಯಾಗೆಲೊ ಮನುಜಾ॥ 


ನಾನಾಪರಿಯಿಂ ಪೇಳಿದನಿದನಾ | 
ಜ್ಞಾನಿ ಶಂಕರಗುರುರಾಯಾ 


೭೬ 

ರಾ. ದರ್ಬಾರಿ 

(ಚಾಲ - ಬರಿ ಮೋಹದೆ ಬಳಲಿತು ಜೀವಾ ಎಂಬಂತೆ) 
ಅರಿ ನಿನ್ನಯ ನಿಜವನು ಜೀವಾ | 
ಅರಿವಿಂದೆ ನೀನೆ ಆ ದೇವಾ 
ಸಾರಿ ಪೇಳಿತು ಈ ನುಡಿ ಶಾಸ್ತ್ರ! 
ಅರಿತು ನೋಡಲು ನೀನೆ ಕೃತಾರ್ಥ ॥ 
ದೇಹಮನಗಳ ತ್ಯಾಗದಿಂದ | 
ಉಳಿವುದಾ ನಿಜವೊಂದೇ 


೬೪ / ಆತಜಾನ ಲಹರಿ 
೬ ಗಿ 


ಬಾ 
|S ॥ 


॥()॥ 


1೨॥ 


ಹಾ 
!ಪ॥ 


I< 


ಈ ಬೋಧದಾ ಅನುಭವ ಪಡೆಯ್ಯೆ | 
ನಾಶಮಾಡು ಈ ಮನವಾ ॥ 
ಈಶಜೀವರಾ ಐಕ್ಕದ ನಿಜವಾ । 
ಪೇಳ್ದ ಶಂಕರದೇವಾ 


೭೭ 
(ಚಾಲ - ಪಹಲೇಜೊ ಮೊಹಬತಸೆ ಎಂಬಂತೆ) 


ಚಿರಶಾಂತಿಯ ಪಡವುದಕೆ | ಮನ ತ್ಯಾಗಮಾಡು ಜೀವಾ | 
ಮನವೇ ಭವಬಂಧನಕೆ | ಘನಕಾರಣವೈ ಜೀವಾ 


ತಿಳಿ ಈ । ಮನದಾ | ನಾಶಾ | ಆದಾಗಲೆ ನಿಜಮುಕುತಿ | 
ಮನ ಮೋಕ್ಷದ ಸಾಧನವೈ | ಅನುಮಾನಿಸದಿರು ಜೀವಾ 


ಮನವಿಲ್ಲದ ಆ | ಸ್ವರೂಪ | ಅದು ತಾನೆ ನಿರ್ವಿಕಲ್ಪ। 
ಅದೆ ನಾನಿಹನೆಂದರಿಯ್ಯ | ಇದೆ ಮನದ ತ್ಯಾಗ ಜೀವಾ 


ಇದು ಪರಮ ಪದ । ಆನಂದ | ವೇದಾಂತದ ಘನಬೋಧಾ । 
ಗುರುಪುಂಗವ ಶಂಕರನಾ | ಪರಮಾರ್ಥ ಬೋಧಸಾರ 


೭೮ 
ರಾ. ಭೈರವಿ 


ಜ್ಞಾನ ಮಾಡಿಕೊ | ಆತ್ಮಜ್ಞಾನ ಮಾಡಿಕೊ | 
ಜ್ಞಾನದೆ ಕಲ್ಯಾಣವೆಂದು । ತಾನಿರೆ ಶ್ರುತಿ ಮುಂದೆ ಬಂದು 


ನಿನ್ನೊಳಿರುವ ಸುಖವ ಮರೆದು | 
ಅನ್ಯವಿಷಯಗಳಲಿ ಬೆರೆದು ॥ 
ನನ್ನವೆಂದು ಬಾಯಿ ತೆರೆದು । 
ಬನ್ನಬಡುವದನ್ನು ತೊರದು 


ಒಳಿತುಕೆಡುಕುಗಳನು ಮಾಡಿ । 
ಕೊಳಕುಭೋಗಗಳನು ಕೂಡಿ ॥ 
ಬಳಲುತಿರುವ ಬಗೆಯ ದೂಡಿ | 
ಕುಳಿತು ನಿನ್ನ ನಿಜವ ನೋಡಿ 


ಆತಜಾನ ಲಹರಿ / ೬೫ 
೬ ಇ 


- ದೇವ 


ಹಾ 
!ಪ॥ 


1()॥ 


Il 2 1 


॥ ೩ ॥ 
-ದೇವ 


ತಾ. ದಾದರಾ 


ಹಾ 
1ಖಿ॥ 


॥()॥ 


Il 2 1 


ಕುರುಡು ನಂಬುಗೆಗಳ ಕೆಡಿಸಿ | 
ಬರಡುಬಯಕೆ ಬಡಿದೋಡಿಸಿ ॥ 
ಮರುಳುಮತಿಯ ಹಟವ ಬಿಡಿಸಿ | 


ಗುರುನಾರಾಯಣನ ನುಡಿಸಿ ॥ ೩ ॥ 

- ಶ್ರೀ ಶಂಕರ. 
೭೯ 

ರಾ. ಮಿಯಾಮಲ್ಲಾರ ತಾ. ಜಲ್ಲಯಕ್ಕಾ 

ಜ್ಞಾನಾಮೃತ ಭುಜಿಸು ಜೀವ | 

ಮಾನವಜನುಮದ ಗುರಿಯಿದು ॥ಪ॥ 

ಶುದ್ದಮನದ ಪಾತ್ರೆಯಲ್ಲಿ | 

ಸದ್ಗುರುವಿನ ಬೋಧದನ್ನ | 

ಶುದ್ಧ ಚೈತನ್ಯಾತ್ಮನೀನೆ | 

ಬದ್ದಜೀವನಲ್ಲವೆಂಬ Ken 

ಶಿವರೂಪನ ಸಚ್ಚಿದಾತ್ಮ। 

ಭವಬಂಧನವನ್ಕೊಳಿಲ್ಲ॥ 

ಅವಿನಾಶಿಯೆ ನಾನು ಎಂಬ । 

ಸುವಿಚಾರದ ಬಾಯಿಯಿಂದ 1೨॥ 


ಸದ್‌ರೂಪದ ಆರೋಗ್ಯ | 
ಚೆದ್‌ರೂಪದ ಪರಮ ಭಾಗ್ಯ | 
ಆನಂದದ ನಿಧಿಯಾಗುವಿ | 


ಸದ್ಗುರುಶಂಕರನ ಬೋಧ I ೩ 
— ದೇವ 

ಲಿಂ 
ರಾ. ಭೀಮಪಲಾಸ ತಾ. ಕವಾಲಿ 


ಜಗವಿದು ಪುಸಿಯ್ಯೆ | ಬಗೆವೊಡೆ ಮನುಜಾ 
ತೋರುತಿಹ ಕನಸಿನಂತೆ | ಇರುವೆ ।'ಪ॥ 


೬೬ / ಆತ್ಮಜ್ಞಾನ ಲಹರಿ 


ನನಸಿನ ಅರಿವದು ದೊರಕುವ ತನಕ। 
ಕನಸಿದು ಎನ್ನುವ ಕಲ್ಪನೆ ಇಹುದೆ?॥ 
ನನಸಿನ ನನಸಾಗಿಹ ಪರವಸುವೆ | 
ತಾನೆ ನಿಜವು ಎಂಬರಿವಾಗುತಲಿರೆ 


ನಿರುತದಿ ಸಮನಾಗಿರಲರಿಯದ ಈ | 
ತೋರಿಕ ಅನಿಸಿಕಗಳು ನಿಜವಲ್ಲವು ॥ 
ಪರಿಕಿಸೆ ಸತತದಿ ಸಮನಾಗಿರುತಿಹ । 
ಪರಮ ಪದವೆ ತಾನೆಂದರಿಯುತಲಿರೆ 


ಅಳಿಯುವ ಜಗವಿದು ಬೆದರುವಿ ಏತಕೆ | 
ತಿಳಿಯುತಲೀಪರಿ ನಿಜವಸ್ತುವನು | 
ಗಳಿಸಿಕೊಂಡು ನೀ ನಿನ್ನಯ ಮುಕುತಿಯ | 
ಕಲುಷರಹಿತಶಂಕರನಡಿಯರಿಯಲು 


೮೧ 
ರಾ. ಯಮನ 


(ಚಾಲ - ರಘುಪತಿರಾಘವ ರಾಜಾರಾಮ) 


ಬಿಡು ಬಿಡು ಮನುಜಾ ಜಡದಭಿಮಾನ | 
ಪಡೆ ಗುರುವಿನಲಿ ಸ್ವಾತ್ಮದ ಜ್ಞಾವಾ 


ಈ ಸುಖದುಃಖದ ಬಡಿದಾಟದಲಿ | 
ಗಾಸಿಯಾಗುತಲಿ ಸಾಯುವದೇ ದಿಟ | 
ಲೇಸಾದರು ಸುಖ ಕಾಣೆಯಿದರೊಳು ॥ 
ಕೇಶವ ನೀಗುವಿ ನಿನ್ನನೀ ತಿಳಿವೊಡೆ 


ಮರಳಿ ದೇಹ ಪಡೆಯದ ದಿವ್ಯ ಬೋಧ | 
ಪರಮಶಾಂತಿ ದೊರಕಿಸುವ ಪ್ರಮೋದ ॥ 
ದುರುಳಸಂಸ್ಕೃತಿಯ ಪಾಶದ ಛೇದ | 
ಮರೆಯದೆ ಮಾಳ್ಪುದು ಸ್ವಾತ್ಮದ ಶೋಧ 


ಆತಜಾನ ಲಹರಿ / ೬೭ 
೬ ಇ 


॥()॥ 


Il 2 


1೩॥ 
-ದೇವ 


ಹಾ 
IS 


1()॥ 


Il 2 


ಈ ಘಟ ಮರಣಕೆ ಶಿಲುಕಿದಾದರೂ | 
ಈ ಘಟದಲಿ ನೀ ಅಮರನೆ ಇರುವೀ ॥ 
ಬೇಗನೆ ಜೀವನ್ಮುಕುತಿಯ ಪಡೆಯ | 
ಯೋಗಿ ಶಂಕರನ ಸದ್ದೋಧದಲಿ 


೮೨ 
ರಾ. ಭೀಮಪಲಾಸ 


ವಿಷಯ ಸುಖ | ಕ್ಷಣಭಂಗುರ | 
ಕೊನೆಯಲಿಯಿದು । ದುಃಖರೂಪ | 
ಪೂರ್ಣಶಾಂತಿ ದೊರಕದು | ಈ 


ಮೋಹದಿಂದ ಬಯಸುತಿರುವ | 
ಇಹಪರಲೋಕಗಳ ಸುಖವು ॥ 
ನಾಶವಂತ ಕೊನೆಯಲೂಮ್ಮೆ | 
ಕ್ಷೇಶದಾಯಕವು ತಿಳಿಯೆ 


ಪರಮಸ್‌ಖ್ಯ ಆತ್ಮರೂಪ | 
ಅರಿತುಕೊಂಡು ನಿನ್ನೊಳಗೆ | 


ಮರುಳಾಗದೆ ವಿಷಯಸುಖಕೆ | 
ಗುರುಶಂಕರನಡಿ ಸೇವಿಸು 


೮೩ 


(ಚಾಲ - ಸಾವನಕಿ ನಜಾರ ಹೃ ಎಂಬಂತೆ) 


ತಿಳಿ ಸುಖಕರವೀ ಬೋಧ | ಅಹ | ಅಹ। 
ಗೆಳೆಯನೆ ಮುಕುತಿಪದಾ | ಘನಮೋದ | 
ಬಲು ಆನಂದವೀವ ಪದ 


ಪರಮಾನಂದಾ ನೀಡಿ । ತೋರಿಕೆ ಪುಸಿಮಾಡಿ । 


ನಿಜತೋರಿ ।ನಿಜ ಸಾಯುಜ್ಯವೀಯುವದೈ 


೬೮ / ಆತ್ಮಜ್ಞಾನ ಲಹರಿ 


॥ ೩ ॥ 
-ದೇವ 


ತಾ. ದಾದರಾ 


ಹಾಸ] 
IS Il 


॥()॥ 


೨ 


-ದೇವ 


ಹಾ 
!(ಪ॥ 


॥()॥ 


ಮರುಳರ ಮಾತೆಂದು | ಮದದಲಿ ಗಳಹದಿರೈ | 
ಇಂತೆಂದು । ಮದದಲಿ ಗಳಹದಿರೈ | 
ಗುರುಶಂಕರ ಬೋಧವಿದು 


೮೪ 


(ಚಾಲ - “ಮೊಹೋಬತ್‌ ಒಸೆ ಢಡಕನಹೈ” ಎಂಬಂತೆ) 


ಮಹಾತ್ಮರಾ ನುಡಿಯ ಸವಿಯನು ನೀ | 
ಸವಿಯಲೋ ಮೂಡಮಾನವನೇ 


ಸದಾ ನೀ ಮುಕ್ತನೆಂದೆನುವಾ | 
ಆ ನುಡಿಯಾ ಕೇಳದಂತಿರುವಿ | 
ಈ ಜಗವೇ ನೈಜವೆಂದೆನು ತಾ। 
ಸ್ಪದೇಹದೀ ಆತ್ಮಭಾವನೆಯಾ | 
ತಳೆದು ನೀ ಮೂಢ ನಾಗಿರುವಿ 


ತ್ರಿಕಾಲ ಮೀರಿ ನೆಲೆಸಿರುವಾ | 

ಆ ಸ್ಥಿತಿಯೇ ನೀನು ಎಂದೆನುವಾ | 
ಸ್ವರೂಪಾನಂದದಾ ನಿಧಿಯಾ। 
ತಿಳಿದು ನೀ ಅಮರನಾಗೆಲವೋ | 
ಶಂಕರನಾ ಬೋಧವಚನವನಾ 


೮೫ 
(ಚಾಲ - “ಏ ಜಿಂದಗೀ ಉಸೀಕಿ ಹೃ” ಎಂಬಂತೆ) 


ಏ ಜೀವ ಅರಿಯೊ ನಿಜವನು 
ಶಾಂತವಾದ ಇರವನು.। 
ಮನದ ಮೂಲಪದವನು 


ಈ ತನು ಈ ಮನ ನಾನು ಎಂದು ತಿಳಿಯುತ। 
ಇದ್ದುದನ್ನು ಮರೆತು ನೀನು। 

ಮಾಡುತಿರುವಿ ಮೋಜನು। 

ಕೀಳಬಾಳ ನಂಬಿನೀ। 

ಮರೆತು ನಿಂದಿ ನಿಜಸುಖ 


ಆತಜಾನ ಲಹರಿ / ೬೯ 
೬ ಇ 


೨ 
- ದೇವ 


Il C2 1 


Il 2 1 


- ಸದಾಶಿವ 


) 
|S 1 


Il C2 


ಕ್ಷಣಕ್ಷಣಕ್ಕೂ ಕಾಲನು । 
ಕಡಿಯುತಿಹನು ಕಾಯವ । 
ಜವದಿ ಅರಿಯೊ ಆತ್ಮವ 
ಪೂರ್ಣಬ್ರಹ್ಮರೂಪವ | 
ಶ್ರವಣ ಮಾಡಿ ಮುದದಿ ನೀ। 
ಶಂಕರಾರ್ಯ ಬೋಧವಾ 


೮೬ 


I 2 


- ಸದಾಶಿವ 


(ಚಾಲ - ತೂ ಮೇರಾ ಚಾಂದ ಮೈ ತೇರೀ ಚಾಂದನೀ ಎಂಬಂತೆ) 


ತಿಳಿ ಆತ್ಮರೂಪವಾ | ನಿಜಾನಂದವಾ । ನೀ55೩... | 
ತಿಳಿ ಬ್ರಹ್ಮರೂಪವಾ | ನಿಜಾಧಾರವಾ | ನೀ5೩೩... | 
ಬಿಡು ಗರುವದ ಭಾವಾ । ಇದೇ ಜ್ಞಾನವಾ 

ಇದೇ ಬೋಧವಾ 


ಕಲ್ಪನೆರಹಿತಾ । ಚೈತನ್ಯಾತ್ಮಾ। 
ಜಗದಾಧಾರನು ತಾ | 
ಆನಂ೦ದಾತ್ಮನ। ತಿಳಿವಿದು ನಿನಗೆ । 
ಶಾಂತಿಗೆ ಸಾಧನವೈ 


ಶ್ರವಣಮನನವಾ ಸುವಿಚಾರವನ | 
ಗುರುಮುಖದಲಿ ನಿಜವಾ | 
ತಿಳಿದನುಭವದಲಿ ನೀ ನಿಶ್ಚಯಿಸ್ಕೃ | 
ಶಂಕರ ಬೋಧವನಾ 


೮೭ 


(ಚಾಲ - “ಸುನರೀ ಸಖಿ” ಎಂಬಂತೆ) 


ತಿಳಿ ಜೀವನೇ | ಅಭಿಮಾನವ | ತೊರೆದಿನ್ನು 
ಗುರುಬೋಧ ಕೇಳಲು ನಡೆ ನೀ 
ಈ ಸಂಸಾರ ತಾಪವ ಕಳೆನೀ 


೭೦ / ಆತಜಾನ ಲಹರಿ 
೬ ಈಗ 


॥()॥ 


೨ 1 
-ದೇವ 


ಗುರುಪಾದಕರಗೋ । ಪರಿಪ್ರಶ್ನಮಾಡೋ | 

ದುರುಳ ಭೋಗಗಳಲ್ಲಿ ವೈರಾಗ್ಯತಾಳೋ ॥ 

ಪರಮಾತ್ಮನಾ ತತ್ವ ತಿಳಿ ಜೀವನ | 

ಘನ ಪಾವನ ಮಹುದೈಯ್ಯ | ತಿಳಿ ನೀ | 

ಈ ಸಂಸಾರ ತಾಪವ ಕಳೆ ನೀ Ne 


ಅರಿ ನಾನು ನಾನೆಂಬ ಅನಿಸಿಕೆ ಪುಸಿಯೋ | 

ಬರಿ ನೋಟ ಜಗವೆಲ್ಲ ಕನಸೆಂದು ತಿಳಿಯೋ ॥ 

ಚೈತನ್ಯನೆ ನೀನೆ ಆನಂದನೇ | 

ತಿಳಿ ಗುರುದೇವರಾಯನ ಬೋಧಾ। 

ಅದು ತಾನೆ ತಾನಾಗಿರ್ದ ಮೋದಾ ॥೨॥ 


— ಜಯಮ್ಮ 
೮೮ 
(ಚಾಲ - ತನಡೋಲೆ ಮೆರೆ ಮನಡೋಲೆ ಎಂಬಂತೆ) 


ತನು ನೀನಲ್ಲವು | ಮನ ನೀನಲ್ಲವು | 
ಚೆನುಮಯ ನಿಜಾತ್ಮಪೂರ್ಣ ನೀ। 
ಅನುದಿನ ಮನನವ ಮಾಡು ನೀ ॥ಪ॥ 


ಎಚ್ಚರ ಕನಸನು | ತನಿನಿದ್ರೆಯನು | 

ಮೀರಿದ ತುರೀಯನೆಂದು ॥ 

ಸಚ್ಚಿತ್‌ ಸುಖಮಯನಾದ ಸ್ವರೂಪನೆ | 

ನೀನಾಗಿಹೆ ತಿಳಿಯಿಂದು | ಸ್ವರೂಪ ನೀನಾಗಿಹೆ ತಿಳಿಯಿಂದು ॥ 

ಅಚ್ಯುತಪದವಿಯ | ನಿಶ್ಚಯದಲಿಪಡೆ | 

ಸ್ಪಚ್ಛವಿಚಾರವ ಕೇಳುತಾ | 

ಅನುದಿನ ಮನನವ ಮಾಡು ನೀ lO 1 


ಕನಸಿದು ತಿಳಿ ಈ । ತೋರುವಜಗವು | 
ತೋರಿದರೂ ಪುಸಿಯೆಂದು | 

ಅನಿಸಿಕೆಯಡಗಲು ಉಳಿಯುವ ಸತ್ಯವೆ | 
ಬ್ರಹ್ಮಾನಂದವಂದು । ತಿಳಿ ನೀ ಬಹ್ಮಾನಂದವೆಂದು | 
ಮನದೊಳಗೀಪರಿ | ಅನುಸಂಧಾನದಿ | 


ಆತಜಾನ ಲಹರಿ / ೭೧ 
೬ ಇ 


ಅನುದಿನದಲಿ ನೆಲೆನಿಲ್ಲು ನೀ | 
ಸನ್ನುತ ಶಂಕರ ಬೋಧವಿದು 


ಲೇ” 
(ಚಾಲ - ಇಸ ಜೀವನ ಸಾಥೀ ಬಿಳಡಗಯೆ ಎಂಬಂತೆ) 


ತಿಳಿ ನಿನ್ನಯ ನಿಜವಾ ಎಲೆ ಜೀವಾ | ಅಳಿ ದೇಹದ ಭಾವಾ । 
ಮೋಹವಾ । ಕಳ ನಾನೀನೆನ್ನುವ ಭೇದವಾ 


ತನು ಮೂರರ ಸಾಕ್ಷೀ ನೀನಿಹೆ | 

ಘನ ಚಿನ್ಮಯರೂಪಾ ನೀನಿಹೆ | 
ಅನುಮಾನಿಸದೀಪರಿ ಯೋಚಿಸು ನೀ | 
ಮನವಾರೆ ಇದೇ ನಿಜವೆಂದೆನುತಾ॥ 
ಅನುದಿನದಲಿ ನಿಶ್ಚಯಗೊಳಿಸುತಲಿ | 
ಅನುಭವದಲಿ ತಿಳಿ ಈ ಬೋಧವಾ | 
ಕಳ ನಾನೀನೆನ್ನುವ ಭೇದವಾ 


ಇದು ತೋರಿ ಅಡಗುವಾ ಕಲ್ಪನೆ | 
ಅದು ತೋರಿಕೆಯಳಿದ ಆತ್ಮನೇ | 

ಇದು ಕನಸಿನ ಪರಿ ಈ ಜಗವೆಲ್ಲ | 
ಅದು ನೀನಿರುವಿ ಇದು ನೀನಲ್ಲ ॥ 

ಇದೆ ತಿಳಿವಿಕೆಯಿ೦ದಲಿ ಮುಕುತಿ ಕಣಾ । 
ಇದೆ ಶಂಕರಗುರುವಿನ ಬೋಧವಾ । 
ತಿಳಿದಾನಂದಿಸು ನೀನೇ ಶಿವಾ 


£0 
(ಚಾಲ - ರಿಮ್‌ ಮಿಮ್‌ ಬರಸೆ ಬಾದಲವಾ ಎಂಬಂತೆ) 


ಅರಿವಿನ ಅರಿವಾ ತಿಳಿ ಜೀವಾ | ಆನಂದರೂಪದ ಸಿರಿಯಾ । 
ಅದೇ ನೀನು ಜೀವಾ ಜೀವಾ । ಅದೇ ನೀನು ಜೀವಾ 


ಅನಿಸಿಕೆಯಡಗಲು ಉಳಿಯುವ ಸತ್ಯವೆ ನೀನಿಹೆ । ನೀನಿಹೆ। 
ಮನಸಿನ ತೋರಿಕೆ ಅಡಗುವಿಕೆಗಳಿಂ ಬೇರಿಹೆ । ಬೇರಿಹೆ ॥ 


೭೨ / ಆತಜಾನ ಲಹರಿ 
೬ ಈಗ 


Kel 


2 


-ದೇವ 


ಹಾ 
I 1 


ಈ ನಾನೆಂಬುದು ಮನಸಿನದು | 
ಆ ನಾನೆ ನೀನಾಗಿರುವಿ ಅದೇ ನಿಜವು ಜೀವಾ 


ಕನಸಿನ ಪರಿ ಈ ತೋರುವ ಜಗವೈ ನೋಡು ನೀ | ನೋಡು ನೀ | 
ನಾನಾ ವಿಧಗಳು ಪುಸಿಯಾಗಿಹವೈ ದೂಡು ನೀ । ದೂಡು ನೀ॥ 
ಆನಂದಾತ್ಮನೆ ನೀನಿರುವೀ | ಆನಂದದಿಂದಲಿ ತಿಳಿಯ್ಯೆ | 
ಶಂಕರಾನಂದಬೋಧಾ ।ತಿಳೀನೀನೆ ನಿನ್ನೋಳ್‌ 


೯) 
(ಚಾಲ -“ಛೋಡ ಬಾಬುಲಕಾ ಘರ್‌” ಎಂಬಂತೆ) 
ದೂಡು ಧನಮಾನಗರ್ವವ | 
ಅಭಿಮಾನವೆಲ್ಲವ ತರವಲ್ಲವೋ 


ಶಮದಮೆವೈರಾಗ್ಯ ದೃಢವಾಗಿಹ | 
ಶೃುತಿವಿದಿತಾಗಿಹ | ಘನ ವಿನಯಾದಿ ಸಾಧನೆ । 
ಪರಮಾರ್ಥಕೆ | ಬೇಕು ತಿಳಿ ಜೀವನೇ 


ಅನುಭಾವಕುಚಿತಾದ ಪರಿ ಪಶ್ನೆಯಾ | 
ಮಾಡು ನಿಜ ಶೋಧವಾ । ನೀಡು ಶಿರವನ್ನು 
ಗುರು ಶಂಕರನ ಪಾದಕ 


೯೨ 


(ಚಾಲ - “ಸಪನೋಕಿ ಕಹಾನೀ ದುನಿಯಾಕೂ” ಎಂಬಂತೆ) 


ಸಂಸಾರದ ಹುದುಲಾ ತುಳಿಯುತಿಹ। 
ಮತಿಹೀನ ಮನುಜಾ ನೀ ಕೇಳೋ 


ಯಾಗವ ಮಾಡಿ ಪಡೆಯುವಿಯೇನೋ । 
ಯಾಗದಿ ತ್ಯಾಗವು ಸಿದ್ದಿಮದೇನೋ | 
ಮನದ ತ್ಯಾಗವೇ ತ್ಯಾಗವು | ಘನತ್ಯಾಗವು 


ಅತ ಜಾನ ಲಹರಿ / ೭೩ 
ಅ ್ರ ಇ 


॥()॥ 


Il 2 1 


-ದೇವ 


ಹಾಸ) 
| S | 


॥()॥ 


Il 2 


- ದೇವ 


ಬಾ 
ವ 


I C2 1 


ಕರ್ಮದ ಮರ್ಮವ ಅರಿತಿಹೆಯೇನೋ । 
ಕರ್ಮದಿ ಮೋಕ್ಷವ ಪಡೆಯುವಿಯೇನೋ। 
ಕರ್ಮವು ಮೋಕ್ತ್ಷಕೆ ಕಂಟಕ | ಮಹಾ ಕಂಟಕ 


ಮಾಯಾರಹಿತ ಆತ್ಮನು ನೀನೇ। 
ತೋರಿಕೆಯಿಲ್ಲದ ಚೈತನ್ಯನೆ ನೀ | 
ಎಂದು ಪೇಳುವ ಶಂಕರ | ಶಿವಶಂಕರ 


ತು 
(ಚಾಲ - “ಮುರು ಇಲ್ಲಾಮ ನ ದೇನಾ” ಎಂಬಂತೆ) 


ವಚನ : ಇದೇ ಆಧ್ಯಾತ್ಮವು ಕೇಳೋ | 
ಇದೇ ಆನಂದ | ಇದೇ ಪರಮಾರ್ಥ ಜ್ಞಾನ | 
ಸ್ಪಾತ್ಮದ ಭಾನ । 


ಸದಾನಂದನಾಗಿರ್ದ | ಚೆನ್ಮಾತ್ರ ನೀನೆ। 
ನಿರಾಕಾರ ನೀನಾಗಿಹೆ | ತಿಳಿಯೋ ನಿನ್ನ | ನೀನು ನಿನ್ನ 


ಪರಾನಂದಮಯನಾದ | ಪರಮಾತ್ಮನನ್ನು | 
ಮಹಾಶ್ರದ್ದೆಯಿಂದ ತಿಳಿ ಈಗ ಇನ್ನು | 
ನಿರಾಕಾರ ನೀನಾಗಿಹೆ 


ಇದೇ ಜ್ಞಾನದಿಂ ನೀನು ಪಡೆಬೇಗ ಮುಕ್ತಿ | 
ಇದಿಲ್ಲಾಗಿ ಬೇರಾವುದಿಲ್ಲಯ್ಯ ಯುಕ್ತಿ | 
ನಿರಾಕಾರ ನೀನಾಗಿಹ 


ನಿಶ್ಶಬ್ಚಪೂರ್ಣ ಪರಬ್ರಹ್ಮ ನೀನೇ | 
ಇದೇ ಪೇಳ್ಗ ಜೀಯಾ । ಸದಾ ಶಂಕರಾರ್ಯ । 
ನಿರಾಕಾರ ನೀನಾಗಿಹೆ 


೭೪ / ಆತಜಾನ ಲಹರಿ 
೬ ಈಗ 


Il 2 


I ೩ 


- ಸದಾಶಿವ 


IC 


I 2 1 


I ೩ 


- ಸದಾಶಿವ 


೯೪ 
(ಚಾಲ - “ಓ ಜಾನೆವಾಲೆ ಠಹರೊ ಜರಾ” ಎಂಬಂತೆ) 


ಇದೇ ಪೂರ್ಣಪದಾ ತಿಳಿ ಜೀವಾ । 
ಆತ್ಮಸ್ತರೂಪಾ ನೋಡು ನೀ। 
ಈ ಜಗಕೆಲ್ಲ ಆಧಾರಾ | ಪರಮಪದವದೇ ನೋಡು ನೀ !ಪ॥ 


ತೋರುವೀ ಜೀವರಾಧಾರ | 

ತೋರದಾ ಪೂರ್ಣಜ್ಞಾನರೂಪ | 

ಅದೇ ಕಲನೆರಹಿತ ಅದ್ವೈತ | 

ಪರಮಪದವದೇ ನೋಡು ನೀ Wen 


ಮನವಾಣಿಗೆ ಸಿಗದ ಆ ಸ್ಥಿತಿ ಪೂರ್ಣಾ | ಪರಮಾತ್ಮನೈ | 
ಅದೇ ನೀನಿಹೆ ಜೀವಾ ತಿಳಿಯಿದನಾ | 


ಗುರು ಶಂಕರನಾ ಬೋಧವಾ ॥೨॥ 
-ದೇವ 
೯೫ 
(ಚಾಲ - ಮಿಲಕ ಬಿಛಡ ಗಯೇ ಅಖಿಯಾ ಎಂಬಂತೆ) 
ತಿಳಿ ನೀನೆ ಪರಬ್ರಹ್ಮ ರೂಪ | ಏ ಜೀವಾ । ತಿಳಿ ನೀನೆ ॥ಪ॥ 


ಪ್ರಾಣಕ್ಕೂ ಪ್ರಾಣ ಇದೆ ನೋಡು ಜಾಣ | 

ಈ ವಿಶ್ವದಲ್ಲೇಕ ತಾಣಾ ॥ 

ಒಳ ಹೊರಗೂ ತುಂಬಿರ್ದ ಘನವೇ। 

ನಿರಾಕಾರ ವಿಭುವೇ ಈ ಬ್ರಹ್ಮ ತಿಳಿ ನೀನೆ Ken 


ಕಲ್ಪನಾ ನೀಗಿ ತಾನೊಂದೆ ಆಗಿ | ಅಲತ್ತವೆಲ್ಲವು ಪೋಗಿ | 
ಅದೇ ನೋಡು ಸುಖರೂಪಬ್ರಹ್ಮ॥ ಅದೇ ಪೂರ್ಣಬ್ರಹ್ಮ। 


ಆ ಬ್ರಹ್ಮತಿಳಿ ನೀನೆ ಪರಬ್ರಹ್ಮರೂಪಾ ॥೨॥ 
ಸರ್ವಾಧಾರಾ ನಭದಂತೆ ಪೂರಾ | 

ನಿರ್ವಿಕಲ್ಪ ಸುಖಸಾರಾ | 

ಅದೇ ನೋಡು ಘನಾನಂದರೂಪ | ಶಂಕರರೂಪ 

ಈ ರೂಪಾ ತಿಳಿ ನೀನೆ ಪರಬ್ರಹ್ಮರೂಪ ॥ ೩ ॥ 


- ದೇವ 


ಆತಜಾನ ಲಹರಿ / ೭೫ 
೬ ಇ 


೯೬ 


(ಚಾಲ - ಆಜಾ ಅಬ ತೂ ಆಜಾ ಎಂಬಂತೆ) 
ಬೋಧಾಕೇಳು ಈಗ | ನಿಜಮುಕುತಿಯ ಪಡೆ ಬೇಗಾ | ಇರುವಾಗ ॥ 


ಧನದಾಶೆಯನ್ನು ತೊರೆದು ಚಿಂತಿಸದೆ ಇಹದಲಿ ವಿರತಿಯಲಿ 


ಆ ಬಹ್ಮ ನಾನು ಎಂದು | ಈ ಜೀವನಲ್ಲವೆಂದು | 
ಚೈತನ್ಯರೂಪ ನಾನು | ಜಡದೇಹನಲ್ಲವೆಂದು ॥ 
ಅನುಮಾನಕೆಡೆಯ ಕೊಡದೆ | ವೇದಾ೦ತತತ್ವವರಿತು | 
ಚಿಂತಿಸದೆ ಇಹದಲಿ ವಿರತಿಯಲಿ 


ಘೋರಾದ ಕರ್ಮ ನೀಗಿ | ಪಾರಾದೆನಿಂದು ಎಂದು । 
ಆಶಾಪಿಶಾಚಿಯಡಗಿ ನಾ ತೃಪ್ತನಾದೆನೆಂದು | 
ಜವಭೀತಿಯಡಗಿತೆಂದು | ಅಭಿಮಾನತೊರೆದು ಅರಿಯೋ | 
ಶಿವಶಂಕರಬೋಧ । ಅವಿರೋಧ 


೯೭ 


ರಾಗ. ಶುದ್ಧ ಕಲ್ಯಾಣ 
ಎಲೆ ಮಾನವಾ | ಅಭಿಮಾನವಾ | ಅವಿವೇಕವಾ ದೂಡೈ | 


ಸುಖದುಃಖದಾ | ಘನ ಮೂಲವಾ । ಸುವಿವೇಕದೀ ನೋಡೈ 


ಪರರಿಂದ ಈ ಪರಿತಾಪವು । ಬರುತಿರ್ಮುದೆಂಬುದಿದೋ ॥ 
ಬರಿ ಭ್ರಾಂತಿಯೋ ನಿಜವಲ್ಲವೋ | ಆಲೋಚಿಸಿ ನೋಡೈ 


ಗಹಕಾಲಗಳ್‌ ಘನ ಕರ್ಮಗಳ್‌ ಇವು ಕಾರಣಲ್ಲವಿದೋ 
ಮನವೇ ಇದೇ ಪರಿತಾಪದ ಘನಮೂಲವೈ ನೋಡೋ 


ಸಟೆಯಾಗಿಹ ಸಂಸಾರವ ದಿಟವೆಂದು ತೋರ್ಪುದಿದೋ ॥ 
ಮನದಿಂದಲೇ ಇದು ಕಾಂಬುದೋ ಮನವಿಲ್ಲದಾಗಿಲ್ಲ 


ಪರಮಾತ್ಮನ ಪರಿಪೂರ್ಣನ ಮರೆಮಾಡುತೀಮನವು॥ 
ಹರಿದಾಡುತಾ ಸುಖದುಃಖವಾ ಗುಣಿಸುತ್ತ ತಾನಿಹುದೋ 


ಮನದಾಟಕೇ ಮರುಳಾಗದೇ ಗುರುಶಂಕರಾರ್ಯನಲಿ ॥ 
ಮನ ನಿಲ್ಲಿಸಿ ಈ ಮೋಹವಾ ಬಿಡು ಬೇಗ ನೀನೀಗ 


೭೬ / ಆತಜಾನ ಲಹರಿ 
೬ ಈಗ 


ಹಾ 
Sl 


I 1 


೨ 
- ಸದಾಶಿವ 


ತಾಳ. ಕವಾಲಿ 


ಬಾ 
IS 


KON 


Il 2 1 


1೩॥ 


[Weal 


॥ ೫ ॥ 
-ದೇವ 


ತ್‌ 
(ಚಾಲ - ತೆರೇ ಹಮ್‌ ಯಹೀಸೆ ದುವಾ ಮಾಂಗತೇ ಹೃ ಎಂಬಂತೆ) 


ಬಿಡೋ ಭ್ರಾಂತಿ ಜೀವಾ | ಬಿಡೋ ಕಾಮ್ಯಸೇವಾ | 
ಅಹಂತಾ ಮಮತ್ತ। ಮಹಾಮೂಡಢಭಾವಾ "ಪ ॥ 


ಜಗವನೆಲ್ಲ ಈಶ್ಚರನೆ ಸೃಷ್ಟಿಸಿದ ಕೇಳೋ | 

ಇದೋ ನಿನ್ನದೆಂಬುವದು ಏನಿಲ್ಲ ತಾಳೋ | 

ಜಗವ ಸೃಷ್ಟಿಸಿದನಾತ ಪಾಲಿಸುವನಾತ | 

ಇಗೋ ನಾನೆ ಪಾಲಿಸುವೆನೆನ್ನುವದು ವ್ಯರ್ಥ | 

ಇದೇ ಭ್ರಮೆಯು ಮಮಕಾರ ಸಂಸಾರ ಭಾರ Ren 


ನೀ ಧರಿಸಿರ್ದ ದೇಹವಿದ ನೀ ಸೃಷ್ಟಿಸಿದೆಯಾ | 

ಇದೇ ರೀತಿ ಹೆರವರದು ಬಿಡು ನಿನ್ನಮಾಯಾ | 

ಇದನು ಪಾಲಿಸುವನಾತನೀಶ್ವ್ಚರನು ನೋಡಾ | 

ಇದೇ ರೀತಿ ಪಾಲಿಸುವನೆಲ್ಲವನು ನೋಡಾ | 

ಮಹಾ ವಿಶ್ವವಲ್ಲ ತಿಳೀ ಈಶಲೀಲಾ ॥ ೨॥ 


ಜಗವ ನಾಶಗೊಳಿಸುವನು ಪಳಯದಲಿ ಈಶಾ । 

ಮಗುಳ ಜಗ ಜೀವರನು ಸೃಷ್ಟಿಸುವ ತಾನೆ | 

ಜಗದಿ ವರ್ಣವಾಶ್ರಮದ ಬಲುಕಾರ್ಯ ಪಾಶಾ।॥ 

ಬಗೆಯಲೀಗ ಪಶುವಿನೊಲು ತಿರುಗಿಸುವನೀಶ। 

ಮಹಾಯೋಗಿ ಶಂಕರನ ಶರಣಾಗೋ ಜೀವಾ ॥೩॥ 


-ದೇವ 
೯ 
(ಚಾಲ - “ಚಾರ ದಿನ ಜಿ೦ಂದಗಾನಿರೇ” ಎಂಬಂತೆ) 
ಕೇಳು ಇದು ನಿಜಸಾಧನಾ । 
ಮಾಡು ಕೃವಲ್ಯಪ್ರಾಪ್ತಿಯಿದೋ | 
ಮಾಡು ನೀ ಮಾಡು ಆನ೦ದಪ್ರಾಪ್ತಿಯಿದೋ ।ಪ॥ 
ಭಕ್ತಿಭಾವದಿ ಭಜಿಸುತ ನಿನ್ನ | 
ಚಿತ್ತವನು ಪರಮಾತ್ಮನೊಳಿನ್ನು | ನಿಜಾತ್ಮದೊಳಿನ್ನು | 
ನೆಲೆಸುತಲಿ ಭವಬಂಧವಾ ನೀಗಿ | 
ಆನಂದಪಾಪಿಗಿದೊ WO 


ಅತ ಜಾನ ಲಹರಿ / ೭೭ 
೬ ಇ 


ವಿಷಯಚಿಂತನೆ ಮನದೊಳಗಿಹುದೇ | 

ನಾನು ನನ್ನದಿದೆಂಬುದು ಬೆಳೆಯೆ ಇದೇ ಕೇಳ್‌ ಮಾಯೆ | 

ನಾಶವಹುದೀ ಮಾಯೆ ನೀ ನೋಡು ಈ ಭಕ್ತಿಯೋಗದಲಿ। 

ಮಾಡು ನೀ ಮಾಡು ಸನ್ಮಾರ್ಗಸಾಧನೆಯಾ ॥೨॥ 


ಭಕ್ತಿಯೊಂದೇ ಸುಲಭದ ಸಾಧನೆ | ಚಿತ್ತಶುದ್ಧಿಯನೀವುದು ನಿಜದಿ । 

ಮನುಜಗಿದು ಜಗದಿ | ತತ್ವವ ತಿಳಿವಾ ಮಾರ್ಗವತೋರಿ ॥ 

ಕೃವಲ್ಯವೀವುದಿದೋ | ಕೇಳು ನೀ ಕೇಳು 

ಶ್ರೀ ಶಂಕರನ ಬೋಧಾ ॥೩॥ 


-ದೇವ 
೧೦೦ 


(ಚಾಲ - ಮೈ ಜಾವೂಂಗಿ ಬಿಸರತ ಓಸೈಯ್ಯಾ ಎಂಬಂತೆ) 


ಇದೇ ಪರಮಾರ್ಥ ಪ್ರಾಪ್ತಿಗೆ ಸೋಪಾನ | 

ತಿಳಿ ಇದರಲ್ಲಿ ಬೇಡಿನ್ನು ಅನುಮಾನ | 

ಇದೇ ಭಕುತಿಮಾರ್ಗವೇ ಸುಲಭ ಸೋಪಾನ | 

ತಿಳಿ ವೈರಾಗ್ಯಜ್ಞಾನಾದಿಗಳ ತಾಣಾ ।!ಪ॥ 


ಸಂಸಾರದೊಳಗಿರ್ದ ಜೀವಂಗೆ | 

ಸುಖದುಃಖದಿ ಬಳಲುವ ಮನುಜಂಗೆ | 

ಕ೦ಸಾರಿ ಶ್ರೀಕೃಷ್ಣನಾಮವೊಂದೇ ॥ 

ಪಾಪ ಸಂಹಾರಿ ಪರಶಿವನಾಮವೊಂದೇ.। 

ಈ ಸಂಸಾರ ದಾಂಟುವಾ ನಿಜತಾಣಾ 1೧॥ 


ನಿಷ್ಕಾಮ ಮನದಿಂದ ಭಜಿಸಲ್ವೆ। 

ಬಹು ದುಷ್ಕರ್ಮ ಫಲವೆಲ್ಲ ತೊಲಗಲ್ವ | 

ಶ್ರೇಷ್ಠ ವೈರಾಗ್ಯವು ನೆಲೆಸಲ್ಮೆ ॥ 

ಬಲು ಜಿಜ್ಞಾಸ ಮನದಲ್ಲಿ ಜನಿಸಲ್ವಿ | 

ಈ ಪರಮಾತ್ಮಧ್ಯಾನ ಮಹಾಸಾಧನಾ ॥೨॥ 


ಆತ್ಮಜ್ಞಾನದ ಬೋಧ ನೆಲೆಗೊಂಡು | 
ಪರಮಾತ್ಮನ ರೂಪವೆ ತಾನೆಂದೂ | 


೭೮ / ಆತಜಾನ ಲಹರಿ 
೬ ಈಗ 


ಬರಿ ತೋರ್ಕ ಜಗವೆಲ್ಲ ಪುಸಿ ಎಂದೂ ॥ 
ಪರಮಾತ್ಮನೆ ನಿತ್ಯನು ನಿಜವೆಂದೂ । 
ವರಜ್ಞಾನವ ನೀಡಲ್ಕೆ ಈ ಸಾಧನ 


ಪರಮಾರ್ಥದನುಭವಿಗಳ ಸಂಗ | 
ನೆರೆದೊರಕುತಲಿರುತಿರೆ ಭವಭಂಗ | 

ವರ ಭಕ್ತಿ ಮಾರ್ಗದಿ ದೊರಕುವದೆಂದ ॥ 
ಇದೇ ಪರಮಾರ್ಥ ಪ್ರಾಪ್ತಿಗೆ ಮೂಲವೆಂದ | 
ಇದೇ ಗುರುಶಂಕರಾನಂದಕೃಪೆಯಿಂದ 


೧೦೧ 
ರಾ. ಕೇದಾರ 


ಸಮರ್ಥನಾಗೋ | ಅಮರ್ತ್ಯನಾಗೋ | 
ಮಮತ್ತ ಕಳದು | ಸಮತ್ವತಳೆದು 


ಶರೀರಿಯಾಗಿ । ವಿರಾಗಿಯಾಗಿ ॥ 
ಧರಾತಳದಲಿ । ವಿರಾಜಿಸುತಲಿ 
ವಿವೇಕದೃಷ್ಟಿ | ನಿವಾಳಿ ಸೃಷ್ಟಿ | 
ತ್ರಿವಾರನಿಂದು । ಶಿವೋಹಮೆಂದು 


ಏಕಲ್ಪರಹಿತ | ವಿಕಾರರಹಿತ | 
ಅಕಾಮನಾಗಿ | ತ್ರಿಕಾಲ ನೀಗಿ 


ನೃದೇಹಧಾರಿ । ಸದಾ ವಿಚಾರಿ ॥ 
ವಿದೇಹನಾಗಿ । ತದೇಕನಾಗಿ 
ಗುರೂಕ್ತಜ್ಞಾನ ಸ್ವರೂಪಭಾನ I 
ಕರಾಮಲಕದೊಲು | ವಿರಾಜಿಸುತಲಿ 


ದಯಾಬ್ಬಿಗುರು ನಾರಾಯಣ ಚರಣ ॥ 
ಪಯೋಜ ದರುಶನ | ಸುಯೋಗದಿಂದಲಿ 


ಆತಜಾನ ಲಹರಿ / ೭೯ 
೬ ಇ 


೩1 


1೪॥ 


-ದೇವ 


1()॥ 


1೨॥ 


[KW 


[Weal 


॥ ೫ 


I & 
- ಶ್ರೀಶಂಕರ 


೧೦೨ 
(ಚಾಲ - ಘರ ಘರಮೆ ದಿವಾಲಿ ಎಂಬಂತೆ) 
ಕಳವಳಿಸದಿರೈ | 


ಅಳಿವ ಬಾಳ | ನಂಬುತಲೀಗ | ತಿಳಿತಿಳಿಯೊ ಧೀರನಾಗಿ | 
ಪರಾಶಾಂತಿಯ ಬೇಗ | ಪರಾಶಾಂತಿಯಬೇಗ 


ದೊರಕುವದೆ ಶಾಂತಿ ಜೀವನೆ ಹೊರಹೊರಗೆ ನೋಡಲು | 
ಅರಿ ನಿನ್ನ ಹೃದಯದೋಳ್‌ |ಸಲೆವಾಸಿಪುದು ತಿಳಿಯಲು | 


ಸಲೆ | ಮರೆತಿರುವಿ ನೆನಸಿ ನೋಡು | ನಿನ್ನ ಮೂಲಸ್ಟರೂಪ | ನಿನ್ನ 


ಈ ದೇಹ ನಾನು ಎಂಬ ಭ್ರಾಂತಿ । ಬೇಗ ತ್ಯಜಿಸುತ | 
ಬಾಧಿಸುತ ಬುದ್ದಿಯನ್ನು | ಬೇರೆಯಾಗಿ ತಿಳಿಯುತ। 
ಬಾಧಾರಹಿತ । ನಾ ।ವಾದ ಪದವೆ ನಾನಿಹೆನೆನುತ 


ಈ ನಿರ್ವಿಕಲ್ಪವಾದ ಸ್ಥಿತಿಯೇ | ತಾನಿಹೆನೆಂದು | 
ಅನುಭವದಿ ತಿಳಿದುಕೊಳ್ಳು ಪರಾಶಾಂತಿಯದೆಂದು। 
ನೀನೇ ಪ್ರಶಾಂತರೂಪನಿರಲು ಶೋಕಿಸಬೇಡ 


೧೦೩. ವಚನ 
ಈ ರೀತಿಯೋಳ್‌ ವಿಚಾರದಿಂ ಪಶಾ೦ತನಾಗುತ। 
ಆ ಮೂಲರೂಪ ಪರಬ್ರಹ್ಮವನುತ । ಆ ಮಹಾವಾಕ್ಕಬೋಧ 
ಪಡೆದು ಧನ್ಯನಾಗುತ | ಜೀವ೦ತಮುಕ್ತಿಸುಖವ ಸವಿದು 
ಸದ್ಗುರುವ ಸ್ಮರಿಸುತ | ತೋರಿಕೆಯೆ ಕನಸೆಂದು ತಿಳಿಯುತ ॥ 


ಓ ನೀನೆ ಪುನೀತ । ಪರತರಜ್ಞಾನ ಪ್ರಶಾಂತ | 
ಶುದ್ಧಾತ್ಮನ ಜ್ಜಾನಾ ಮನಸಿಗೆ ಪೂರ್ಣ ನಿಧಾನ ॥ 
ಭೇದಾಂಧಕಾರರವಿಯಾದ ಗುರುವಿನ ಮಹಿಮಾ | 
ಶ್ರೀ ಗುರುವಿನ ಮಹಿಮಾ 


ನಾನೆಂತು ಪರಿ ಪೇಳಲಿ ನೀ ಅನುಭವಿಸಿದನಾ | 
ನಾನಾಪ್ರಕಾರ ಪೇಳಿಹನೆನಗಾಗಿ ದಯಾಳ ॥ 
ಜ್ಞಾನಾಂಬುಧಿ ಶ್ರೀ ಶಂಕರಗುರುರಾಯನ ಬೋಧ 


೮೦ / ಆತ್ಮಜ್ಞಾನ ಲಹರಿ 


ಪಾಸ್ಟಾ) 
|S | 


॥()॥ 


2 


೩ 1 


1೪॥ 


॥ ೫ ॥ 
-ದೇವ 


೧೦೪. ಗದ್ಯ 
ಮಿಂಚಿನಂದದಿ ಓಡಿ | ವಂಚನೆಯ ಮಾಡುತಿಹ । 
ಚಂಚಲದ ಮನವೆ ನೀ ತಡೆದು ನಿಲ್ಲು | ಹಂಚಿಕೆಯ ಪಾರಾಗುವ 
ದಕ ನೀ। ಕುದಿಯದಿರು | ಕುದಿಯದಿರು । ಕುದಿಯದಿರು ಎಲೆ 
ಮನವೆ । ಸಿರಿಸಂಪದಗಳನು ಬಯಸಿ ।1ಪ॥ 


ತೋರಿ ಅಡಗುವ ಜಗವ | ಸತ್ಯವನ್ನುತ ಬಗೆದು | ತೋರದಿಹ 

ಪರವಸ್ತುವನ್ನೇ ಮರೆದು | ಮೀರಿ ಸುಖದುಃಖಗಳ | 

ಘೋರಕಾನನದಲ್ಲಿ ಪಾರಾಗದಲೆ ಪೇಚಿನಿಂದ | ಪಾರಮಾರ್ಥಿ 

ಕವಪ್ಪ। ನಿನ್ನ ಮೂಲವ ಮರೆದು | ಕುದಿಯದಿರು | 

ಕುದಿಯದಿರು | ಕುದಿಯದಿರು | ಎಲೆ ಮನವೆ। 

ಸಿರಿಸಂಪದಗಳನು ಬಯಸಿ Ken 


ಮಾನ ಮರ್ಯಾದೆಗಳ | ನೇನನೂ ಬಯಸದಿರು | 

ಮಾನವಗೆ ತರವಲ್ಲವೀ ಬಳಲಿಕೆ | ಅನ್ಕರಿಗೆ ಉಂಟೆಂದು 

ನನಗೇನು ಇಲ್ಲಂದು ॥ ಭಿನ್ನಭಾವನೆ ತಳೆದು | ನಿನ್ನ ನಿಜವನು 

ಮರೆದು | ಕುದಿಯದಿರು 2 | 


ತೋರಿಕೆಗೆ ಸವಿಯಾಗಿ | ಮೀರಿ ವಿಷರೂಪವಹ | 

ಭೂರಿ ವಿಷಯಗಳನ್ನು ಧ್ಯಾನಿಸಲು ಬೇಡ | 

ದೇಹೇಂದಿಯಂಗಳ ಹರಿದಾಟವಿದು ತಿಳೀ । 

ನೇಹವನು ಹೊಂದದಿರು । ದೇಹದಲ್ಲಿ । ಈ ಹದದಿ ವಿಷಯಗಳ 

ಸ್ನೇಹವನು ಕಡಿದೊಗೆದು | ಸೋಹಮೆಂಬುವ ಪದವ 

ತಿಳಿವುದನು ಬಿಟ್ಟು ನೀ | ಕುದಿಯದಿರು ॥ ೩ ॥ 


ಇಲ್ಲದುದನುಂಟೆಂದು ತಿಳಿವವನೆ ಕಡುಪಾಪಿ | ಇದ್ದುದನು 

ಇಲ್ಲೆಂದು ತಿಳಿವವನೆ ಚಾಂಡಾಲ | ಇಲ್ಲದುದು | ಉಳ್ಳುದುದು | 

ಯಾವದೆನ್ನುವ ಭೇದ | ಬಲ್ಲವನೆ ಬಲ್ಲ ತಿಳಿಯೇ॥ 

ಇಲ್ಲದುದು ಈ ಜಗವು । ಇದ್ದುದೆಲ್ಲವು ಬ್ರಹ್ಮ॥ 

ತೋರುತಿದ್ದರೂ ಸಟೆಯು ತಿಳಿಯಲ್ವೆ ಈ ಜಗವು | 

ತೋರದಿದ್ದರೂ ಸತ್ಯ ನಿರ್ವಿಕಲ್ಪದ ಬ್ರಹ್ಮ। ಪಾರಮಾರ್ಥಿಕಸತ್ಯ। 

ಅದೇ ನೀನು ಎಂದರಿತು | ಮೀರಿ ಸುಖದುಃಖಗಳ 

ಬೇರೆಯಾಗುವದುಳಿದು | ಕುದಿಯದಿರು lS I 


ಆತಜಾನ ಲಹರಿ / ೮೧ 
೬ ಇ 


ಕನಸಿನೊಳಗಣ ಬಾಳ್ವೆ ಕನಸಾಗಿ ಹೋದಂತೆ | ನನಸೆಂಬುದಿದು 
ಒ೦ದು ದೊಡ್ಡ ಕನಸು | ಕನಸು ನನಸುಗಳಲ್ಲಿ | 

ಭೇದವನು ಎಣಿಸದಿರು। ಚಿನುಮಯಾತ್ಮನೇ ನಾನು ಎಂದು 
ತಿಳಿವುದನುಳಿದು | ಕುದಿಯದಿರು 


ನಿದ್ರೆಯೊಳಗಣ ಸ್ಥಿತಿಯನೆದ್ದಾಗ ನೆನಸಿಕೊ | ಇದ್ದುದಿಲ್ಲವು ಆಗ 
ಕಲ್ಪನೆಯ ಜಾಲಾ | ಇದ್ದು ದಾದರೆ ಜಗವು ಆಗೇಕೆ ತೋರದೋ । 
ಇದ್ದಾಗ ಕಲ್ಪನೆಯು ಜಗದ ತೋರೆ | ನಿದ್ರೆಯೆನ್ನುವ 
ಪೆಸರನೆದ್ದಾಗ ನೀನಿಟ್ಟಿ । ಇದ್ದು ದಿಲ್ಲವು ಆಗ ಹೆಸರುಗಿಸ ರು॥ 
ಬುದ್ದಿಯಿಂ ನಿಶ್ಚಯಿಸು [ಶುದ್ಧ ನಾನೇ ಇದ್ದೆ | ಇದ್ದುದಿಲ್ಲವು 
ಕಲನೆಯ ಜಾಲವು | ಇದ್ದಾಗ "ಕಲ್ಪನೆಯು ತೋರುವವು 
ವಿಷಯಗಳು | ಬಿದ್ದಾಗ ಕಲನೆಯು ತೋರದಾಗಿಹವಾಗಿ । 
ಬದ್ಧತೆಗೆ ಮೂಲವಹ ವಿಷಯಗಳ ಬಯಸಿ ನೀ ಕುದಿಯದಿರು 


ನಾನು ನಾನೆಂಬುವೀ ಅನಿಸಿಕೆಯು ತೋರದಲೆ | ಏನೇನೂ 
ಇಲ್ಲೆಂಬ ಸ್ಥಿತಿಯ ನೋಡೋ ಏನು ಕಾರಣವದಕೆ ನಿದ್ರೆ 
ಎನ್ನುತ ತಿಳಿದ | ಭಾನವಿಲ್ಲವೆ ನಿನಗೆ ನಾನಿದ್ದನೆಂಬ | 
ಧ್ಯಾನವನು ಮನದಂದು ।ಟ ಆ ನಾನೇ ನಿಜವೆಂದು | ಏನರಿಯೆ 
ನಿದ್ರೆಯನ್ನುವದನ್ನು ಬಿಟ್ರು ನೀ 1 ನಾ ನಿರ್ವಿಕಲನಾಗಿದ್ದನೆಂದರಿ 
ಮನವೆ | ಆನಂದರೂಪನೀ ಜ್ಞಾನರೂಪನು ನೀನು। 
ಸ್ವಾನುಭವದಿ೦ದದನು ನಿಶ್ಚಯಿಸಿ ನಿನ್ನೊಳಗೆ | ಮಾನಸದಿ 
ಶಾಂತನಾಗುವದುಳಿದು ನೀ ಬರಿದೆ ಕುದಿಯದಿರು 


ಬಂದ ಸುಖದುಃಖಗಳನೊಂದನೂ ಬೇಡೆನದೆ । ನಿಂದು ನೀನವು 
ಗಳನು ಸುಳ್ಳಂದು ಬಗೆದು | ಎಂದೆಂದಿಗೂ ಒಂದೆ ಬಗೆಯಾಗಿರ್ಪ 
ಆನಂದ ರೂಪನೆ ನಾನು | ಎಂದು ನಿಶ್ಚಯಿಸಿ ನೀ। ದಂದುಗವ 
ಹೊಂದದಲೆ ಸತ್ಯವನು ತಿಳಿದು ನಿರ್ದಂದ್ವವಾಗಿಹ ಪದವ 
ಧ್ಯಾನಿಸುತ್ತ ॥ ಎ೦ದಿಗೂ ಇಲ್ಲದಿಹ ಜೀವಭಾವವನಿದನು | 
ಹೂಂದದಲೆ ಸುಖಿಯಾಗಿ ನಿಂದು ನಿಲುವುದನುಳಿದು | 
ಕುದಿಯದಿರು 


ಹುಟ್ಟುಸಾವುಗಳಂಬ ಕಟ್ಟುಕಲ್ಪನೆಗಳೇ । ಗಟ್ಟಿಯಾಗಿಹವೆಂದು 
ಬಗೆದುಕೊ೦ಡು | ಬಿಟ್ಟು ನಿಜರೂಪವನು ಅರಿಯುವಾ 


೮೨ / ಆತಜಾನ ಲಹರಿ 
೬ ಗಿ 


1ಖ॥ 


॥೬॥ 


lc 


Rel 


ಹವಣಿಕೆಯ | ಪಟ್ಟಾಗಿಹೋದಿ ನೀ ಸಂಸಾರ ನಂಬಿ | 
ದಿಟ್ಟತನದಲಿ ನಿನ್ನ ಮೂಲವನು ನೋಡಿ ನಿನ್ನಷ್ಟಕ್ಕೆ ನೀ 
ಮುಕ್ತನಾಗುವದನುಳಿದು | ಈ ಕೆಟ್ಟು ಹೋಗುವ ಜಗದ 
ಹಿರಿತನವ ಮಾಡಿ । ಬೆನ್ನಟ್ಟಿದಂತಾಯ್ತು ಮಾಯಾಮೃಗವ 
ರಾಮಾ ॥ ಇಷ್ಟಲ್ಲ ಯೋಚಿಸುತ ಇನ್ನಾದರೂ ತಿಳಿಯೋ | 
ಕಟ್ಟುಕತೆಯಲ್ಲವಿದು | ನೀನೆ ಪರಮಾತ್ಮನಿಹ । ನಿಶ್ಚಯದಿ 
ತಿಳಿದು | ಸುಖಿಯಾಗುವದನುಳಿದು ನೀ । ಕುದಿಯದಿರು 


ಹುಸಿಯಾದ ಸಂಸಾರವೆಂದೊಡನೆ ಬೆದರದಿರು। 

ಹಸನಾಗಿ ತಿಳಿದುಕೋ ಹುಸಿಯ ರೀತಿಯನೀಗ | 

ಹಸನಾಗಿ ತೋರುವದು | ಎಸೆದು ತಾನನಿಸುವುದು | 

ಮಿಸುಪ ಕನಸಿನಲಿರ್ಪಬಾಳುವೆಯ ತೆರದಿ ।ಬೆಸನಾಗಿ | 
ತಿಳಿದುಕೊ ತೋರದಲೆ ಅನಿಸದಲೆ | ಹಸರಿಲ್ಲದಿರುತಿರುವ 

ದಾ ಸತ್ಯವಸ್ತು । ಅದನು ನೋಳ್ಪುದ ಬಿಟ್ಟು। 

ಇದಕೆ ನೀ ಮನಸಿಟ್ಟು | ಹದಗೆಡಿಸಿ ಬಿಟ್ಟಿ ನೀ ನಿನ್ನ ಮರೆತು | 
ಅದರಿಂದ ತಿಳಿ ಈಗ ಅದೆ | ನಿರ್ವಿಕಲವೆ ನಾನು ಒದಗುವೀ- 
ಸುಖದುಃಖವೆನಗಲ್ಲವೆಂದರಿತು | ಮುದವ ಹೂಂದುವುದುಳಿದು | 
ಕುದಿಯದಿರು 


ತನ್ನ ತಾನರಿಯುವದು | ಘನ್ನ ಕಾರ್ಯವದಲ್ಲ | ಬನ್ನ ಬಡುತಿರುವ | 
ಈ ಬಾಳಿಗಿಂತಲೂ ಸುಲಭ ಅನ್ಯವನು ತಿಳಿಯುವದು ಕಷ್ಟವಾಗಿ 
ಹುದಯ್ಯ। ನಿನ್ನ ನೀ ತಿಳಿಯುವದಕಿಂತ | ಜನ್ಮಮರಣಗಳಿಂದ 
ಬಿಡುಗಡೆಯ ಹೂಂದುವಿ | ನಿನ್ನ ಮೂಲವ ತಿಳಿಯೆ ನೀ 
ಜಾಣ್ಮಯಿಂದ ॥ ಅನ್ಯಮಾರ್ಗವದಿಲ್ಲ ಮೋಕ್ಷವನು ಪಡೆವುದಕೆ | 
ಇನ್ನೇನು ಬೇಕಿಲ್ಲ ಜ್ಞಾನ ಒ೦ದೇ ಸಾಕು | ಎನ್ನುತಿಹ ಶೃುತಿಯ 
ನುಡಿಯನ್ನು ಅನುಭವಿಸಿ ನೀ ಧನ್ಯನಾಗುವದುಳಿದು 
ಅನ್ಯವಿಷಯಂಗಳಲಿ | ಕುದಿಯದಿರು 


ಜೀವನಾನೆನ್ನುವಾ ಭಾವನೆಯನುಳಿದು ನೀ ಆವ ಕಲ್ಪನೆ ಇಲ್ಲದಿಹ 
ಸ್ಥಿತಿಯೇ ಆದ ।ದೇವ ನಾನಿಪನೆಂದು | ಪಾವನಾತ್ಮವದೆಂದು | 
ಈ ವಿಧದಿ ಮನದಂದು । ಸಾವಿನಂಜಿಕೆಯಳಿದು । 
ಭಾವನಾತೀತನಾಗಿರ್ದ ನಿನ್ನಯ ನಿಜವನಾವಗಂಧ್ಯಾನಿಸುತ | 


ಆತಜಾನ ಲಹರಿ / ೮೩ 
೬ ಇ 


IE ll 


I NO ॥ 


॥ OO 


ದೇವಗುರು ಶಂಕರನ | ಪಾವನಂಘಿಯ ನೆನೆದು ಆವಗಂ 
ಸುಖಿಯಾಗಿ ಬಾಳುವದನುಳಿದು ನೀ । ಕುದಿಯದಿರು | 
ಎಲೆ ಮನವೆ ಸಿರಿಸಂಪದಗಳನು ಬಯಸಿ 


ರಾ. ಭೈರವಿ ೧೦೫ 

(ಚಾಲ - ಪಿಯು ಪಿಯು ಬೋಲ ಎಂಬಂತೆ) 
ತಿಳಿ ತಿಳಿ ನೀ।ತಿಳಿ ತಿಳಿ ನೀ। 
ಅಳಿಯದಾಗಿಹ ಸ್ಥಿರಪದವಾ | 


ತೋರಿ ಅಡಗುವ ಜಗಕಾಧಾರ। 
ತೋರಿಕೆ ಅಡಗಲು ತಾನುಳಿವಾ | 
ಪಾರಮಾರ್ಥವೆ ತಾನೆನುತಾ 


ಅನಿಸಿಕೆಯೆಲ್ಲವು ಪುಸಿಯಿಹುದೆಂದು | 
ಘನಾನುಭವವಾ ನೀ ಪಡೆಯುತಲಿ | 
ಅನುದಿನ ಮನನವ ಮಾಳ್ಪುದು ನಿನ್ನೊಳು | 
ಅನುಭವವಾ ದೃಢಪಡಿಸ್ಯ | 

ವಿನುತ ಶಂಕರಗುರುನುಡಿಯಾ 


ರಾ. ಕ. ಭೈರವಿ ೧೦೬ 


(ಚಾಲ - ರಣ ಧೀರರಾ ಸುಕುಮಾರ ನೀನು ಎಂಬಂತೆ) 


ಅರಿ ಬೇಗನೇ ಪರಮಾತ್ಮನೀನೈ 
ಪರತತ್ವವಾ | ತ್ರರಿತದಲ ತಿಳಿಯೊ 


ಮೂರು ತಾಣಗಳ ಮೀರಿ ಗೋಚರಿಪ | 
ತೋರುತಿಹ ಈ ದೇಹಾದಿಗಳಿಗೆ ॥ 
ಬೇರೆಯಾಗಿಪುದೆ ಪರಮಪದವು | 
ಧೀರ ನೀನರಿಯೊ ಅದೆ ನಾನು ಎಂದು 


೮೪ / ಆತಜಾನ ಲಹರಿ 
೬ ಗಿ 


| ೧೨ ॥ 
-ದೇವ 


॥()॥ 


1೨॥ 
-ದೇವ 


ಹಾಸ) 
!'ಹ॥ 


Ken 


ಕೋಶಪಂಚಕವ ಲೇಸಾಗಿ ಕಳೆದು । 
ವಾಸನೆಯ ಪಾಶವನೆ ಹರಿದೊಗೆದು ॥ 
ಕ್ರೇಶ ಪಡುವದನು ತ್ಯಜಿಸಿ ಮುದದಿ | 
ನಾಶರಹಿತಾದ ಪದವು ತಾನೆಂದು 


ಜನನಮರಣಗಳಿಗಾಚೆಗಿರುವಂಥ | 
ಮನವಾಣಿಗಳಿಗೆ ನಿಲುಕದಿರುವಂಥ ॥ 
ಘನಪದವು ಇದುವೆ ಪರಮಾತ್ಮನ | 
ಅನುನಯದಿ ಪೇಳ್ವ ಗುರುಶಂಕರಾರ್ಯ 


೧೦೭ 


(ಚಾಲ - ಜಿಯೇಜಾ ಎಂಬಂತೆ) 


ಬೇಗ ತಿಳಿಯ್ಯೆ | ಶುದ್ಧ ಮನದಿ। 

ಶ್ರೀ ಗುರು ಪೇಳ್ದ ಬೋಧಾ । 

ನೀಗುವಿ । ಭವದಾ | ಬಾಧಾ | 

ಸ್ಪರೂಪಾ | ನಂದ ಪಡೆಯುವಿ ನೀ । ಸ್ವರೂಪಾ 


ಪರಮಸತ್ಯದ ತತ್ವವರಿಯಲು | 
ಮರಣಭಯವಾ ನೀಗುವೀ ॥ 
ಕರುಣಿ ಗುರುವಿನ ಚರಣಕಮಲದಿ | 
ಬೆರೆತು ಸುಖಿಸುವಿ ನೀ। ಸ್ವರೂಪಾ 


ಅರಿಯೊ ನೀ ಪರಮಾತ್ಮನೆಂಬುದ | 
ಪರಮ ಶಾಂತಿಯ ದೊರಕಿಸೀ॥ 
ಗುರುಶಂಕರನಾ | ಬೋಧದಾ । 
ಸವಿಯುಂಡು ತಣಿಯುವಿ ನೀ 


ಆತಜಾನ ಲಹರಿ / ೮೫ 
೬ ಇ 


Il 2 


Pu 


- ದೇವ 


ಹಾಕಾ] 
IS I 


1()॥ 


Il 2 1 


-ದೇವ 


೧೦೮ 
(ಚಾಲ - ಸುನೋ ಸುನೋ ಎಂಬಂತೆ) 


ತಿಳೀ ತಿಳೀ | ಅನುಭವದಾಳಾ। 
ಪೇಳ್ಸ ಸ್ವಾನಂದವ ನೀ ಕೇಳಾ ।'ಪ॥ 


ತನುಮನಕರಣಕೆ ಮೀರಿರುವಾ | 

ಸನಾತನಾ ಸಂಪೂರ್ಣಘಫನಾ ॥ 

ನೀನೆ ಆನ೦ದಾತ್ಮನದೆಂದು Wen] 
ದೇಹಾದಿಗಳೇ ನಾನೆಂಬ | 


ಮಹಾದೃಢದ ಈ ಮತಿಯಂತೆ॥ 
ನೀನೆ ಆತ್ಮಸ್ತರೂಪನು ಎಂದು 1೨॥ 


ಗಟ್ಟಿಗೊಳಿಸು ಈ ವಿಷಯಾ ಮನದೋಳ್‌ | 
ಎಟ್ಟಿ ಮನಸಿನಾ ನಷ್ಟವ ಮಾಡಿ॥ 


ಕಟ್ಟಾ ಬಾಳಿದು ಪುಸಿ ಎಂಬುದನು I ೩ 

ಜೀವನ್ನುಕುತಿ ಆನಂದ | 

ದೇವನೆ ತಾನೆನ್ನುವದೇ ಚಂದ ॥ 

ಭವಹಾರಿ ಶಂಕರನ ಜ್ಞಾನಾ 1೪॥ 
-ದೇವ 

೧೦೯ 
(ಚಾಲ - ಗಮ್‌ಕೊ ಪಸಾನಾ ಕಿಸಕೂ ಸುನಾಯೆ ಎಂಬಂತೆ) 

ನಿನ್ನ ಸ್ವರೂಪ ಚೈತನ್ಯರೂಪ 'ಆನಂದರೂಪ ನೀ ನಿರ್ವಿಕಲ್ಪ ।'ಪ॥ 

ಬುದ್ದಿ ಮನಸುಗಳುಹೂದ್ದದ ತಾಣ ॥ 

ನಿದ್ರಾದ್ಯವಸ್ಥಾ ಮೀರಿರ್ದ ಸ್ಥಿತಿಯೇ | ನಿನ್ನ ಸ್ವರೂಪ Kell 

ನಾನಾತ್ತವೆಲ್ಲವ ಪುಸಿ ಎಂದು ಪೇಳ್ಗ॥ 

ನೀನೇ ಪರಮ ಶ್ರೀಶಂಕರರೂಪ 1೨॥ 
-ದೇವ 


೮೬ / ಆತ್ಮಜ್ಞಾನ ಲಹರಿ 


೧೧೦ 
(ಚಾಲ - ಧೀರೇಸೆ ಆಜಾರೆ ಎಂಬಂತೆ) 


ಹೃದಯಾಧಿವಾಸಾ ಚಿನ್ಮಯ ಪಾವನ | ಅವನೆ ದೇವಾಧಿದೇವ | 
ಮೂರು ಕಾಲದ ಸಾಕ್ಷಿ ಪರಮಾತ್ಮನೇ | 
ಅವನೇ ಜಗದಾಧಿವಾಸ ।1ಪ॥ 


ಆಕಾರದೂರ ಏಕಾಂತಪೂರ | 

ಏಕಾಂತಘನಪೂರ | ತಾ ನಿರ್ವಿಕಾರ ಮನೋವಾಣಿದೂರ | 
ಮನೋವಾಣಿಗೆದೂರ | 

ಜಗಕೆಲ್ಲ ಆಧಾರ ತಾನಾಗಿಹ | ಇವನೆ ಪರಮಾತ್ಮ ಈಶ 

ಹೃದಯಾಧಿವಾಸ Ken 


ಮನವೆಲ್ಲ ಉಡುಗಿ ಅನಿಸಿಕೆಯಡಗಿ | 

ಅನಿಸಿಕೆ ತಾನಡಗಿ | ತನಿನಿದೆಯಲ್ಲಿ ಇವು ಎಲ್ಲ ಮುಳುಗಿ ॥ 

ತಾನೇ ತಾನಾಗಿರ್ದ ಚಿನ್ಮಾತ್ರನೆ | 

ಅವನೇ ಆನಂದರೂಪ | ಹೃದಯಾಧಿವಾಸ ॥೨॥ 


ಅವನೇ ನಾನೆಂದು ತಿಳಿ ಈಗ ನಿಂದು । 

ಜಗವೆಲ್ಲ ಕನಸೆಂದು ಪರಮಾರ್ಥ ಸತ್ಯ ಶ್ರೀನಾರಾಯಣ ॥ 

ಇವನೇ ಗುರುಶಂಕರೇಶ | ಹೃದಯಾಧಿವಾಸ ॥ ೩ ॥ 
-ದೇವ 

೧೧೧ 
(ಚಾಲ - “ಓ ದೂರ ಜಾನೆವಾಲೆ” ಎಂಬಂತೆ) 

ಚೈತನ್ಯವೊಂದೆ ಸತ್ಯ। ಈ ಜಗವೆಲ್ಲ ಭ್ರಾಂತಿ ಮಿಥ್ಯ! 

ಅನಿಸುವಿಕೆ ಇಲ್ಲದಿರುವಾ | ಮನವಾಣಿ ಮೀರುತಿರುವಾ | 

ಘನವಾದ ಸ್ಪಪಭಾವ । ಅದೆ ನೋಡು ಆತ್ಮಭಾವಾ en 


ನಿಜವಾದ ಬೇತನವದು | ಅಜರಾಮರಾಗಿರುವದು | 


ಅದೆ ನೀನು ಎಂದು ತಿಳಿಯ್ಯ | ಇದು ಎಲ್ಲ ಕನಸುಮಿಥ್ಯ ॥ ೨॥ 

ಇದು ನೋಡು ಶಾಸ್ತಸಾರಾ | ಇದನರಿತ ಮನುಜ ಧೀರ । 

ಇದನೊಂದೆ ತಿಳಿದುಕೊಳ್ಳ | ಇದು ಶಂಕರಾರ್ಯಬೋಧ ೩ ॥ 
-ದೇವ 


ಆತಜಾನ ಲಹರಿ / ೮೭ 
೬ ಇ 


೧೧೨2 
(ಚಾಲ - ಜೀಯಾ ಬೇಕರಾರ ಹೃ ಎಂಬಂತೆ) 


ನಿರ್ವಿಕಲರೂಪವೇ ಆನಂದರೂಪವೇ | 
ಸರ್ವಾಧಾರ ಚಿನ್ನಭಾ ನೀನೆ ಆ ಸ್ಪ್ವಯಂಪುಭಾ 


ನೀ... 1ಅನುಭವದಿ ಮನಗಾಣುವದೀ। 

ಭಾವಾತೀತ ಬೋಧವಾ । ನಿತ್ಯಾನಂದದಾತ್ಮವಾ | 

ಕಲ್ಪನೆ ಎರಡರ ಮಧ್ಯದೊಳಿರುವ ಕಲನೆ ಸಾಕ್ಷಿರೂಪವೇ | 
ಪೂರ್ಣಾನಂದ ನೀನಿಹೆ 


ಈ... ತೋರಿಕೆ ಎಲ್ಲಾ ಕಲಿತಾ | 
ಮನಸಿನದೆಲ್ಲ ಜೀವಿತಾ | 

ಮನವೇ ಚಿತ್ತಾಕಾಶ ತಾ॥ 

ಕನಸಿನ ಪರಿ ಈ ತೋರಿಕೆ ಮಿಥ್ಯಾ। 
ಚೆನುಮಯ ಮಾತ್ರ ನೀನಿಹೆ | 
ಶಂಕರಗುರುವಿನ ಬೋಧವೇ 


೧೧೩ 
(ಚಾಲ - ಘರ ಆಯಾ ಮೇರಾ ಪರದೇಶೀ ಎಂಬಂತೆ) 


ತಿಳಿ ಮನದಾಚೆಯ ಪದವನು ನೀ। 
ತಿಳಿ ಅದೆ ದೇವನು ಇರುತಿಹೆ ನೀ 


ಅದು ಕೊನೆಯಾಚೆಗೆ ಬೇರಿಲ್ಲ। 

ಅದು ಮನಸಿಗೆ ನಿಲುಕುವದಲ್ಲ। 
ಅದನನುಭವದಲಿ ತಿಳಿಯಲ್ಲ | 

ಬಿಡು ಮನಸಿನ ಗೊಡವೆಯನೆಲ್ಲ॥ 
ಇದೆ ಜ್ಞಾನಾಗ್ನಿಯು ಸುಡುತಿಹುದೋ | 
ಒದಗಿದ ಕರ್ಮದ ಕಾಷ್ಠಗಳ 
ಮನವಡಗಿದ ಪದ ಪರಿಚಯವ । 
ತನಿನಿದ್ರೆಯ ಮೀರಿದ ಸ್ಥಿತಿಯ | 


ಅನುಭವದಲಿ ತರುವುದೆ ಯೋಗ | 
ಅದನೇ ಯತ್ನದಿ ಸಾಧಿಸುತಾ ॥ 


೮೮ / ಆತ್ಮಜ್ಞಾನ ಲಹರಿ 


ಹಾ 
!ಪ॥ 


Ken 


॥೨॥ 
-ದೇವ 


ಹಾ 
IS I 


॥()॥ 


ನನಸಿನಲೇ ಗುರು ಮುಖದಿಂದ | 
ಕೇಳಿ ವಿವೇಕದಿ ತಿಳಿ ಬೇಗಾ 


ಎಚ್ಚರವಿದು ತಿಳಿ ಕನಸೆಂದು । 
ಅಚ್ಚಳಿಯದ ಸ್ಥಿತಿ ನಾನೆಂದು | 
ನಿಚ್ಚಳದಲಿ ನಿಶ್ಚಯಿಸುವದು | 
ತುಚ್ಚದ ತೋರಿಕೆ ಎಂದು ತಿಳೀ । 
ಸಚ್ಚಿತ್‌ಶಂಕರ ಬೋಧವನಾ 


೧೧೪ 
(ಚಾಲ - ಬಿಗಡೀ ಬನಾನೆ ವಾಲೆ ಎಂಬಂತೆ) 


ಅರಿ ನಿನ್ನ ನಿಜವಾ ಆನಂದಘನವಾ | 
ಚೈತನ್ಯದಿರವಾ | ಮರಣರಹಿತವಾ ಆತ್ಮಾನುಭವ 


ಮನವಾಣಿ ಮೀರಿ | ತನು ಮೂರ ಮೀರಿ | 
ಕಲ್ಪನ ತೀರೀ ತಾ ನಿರ್ವಿಕಾರಿ ॥ 
ಅದೇ ನೀನು ತಿಳಿಯ್ಯೈ ಇದು ನೀನಲ್ಲ 


ಜಗವಿದು ಕನಸೋ ಪುಸಿಯೆಂದೆಣಿಸೋ | 
ಮನದಿ ವಿವೇಕವ ಮಾಡಿ ನಿಶ್ಚಯಿಸೋ | 
ಶಂಕರಬೋಧಾ ಇದುವೇ ಮೋದಾ 


೧೧೫ 


(ಚಾಲ - ಜಿಂದಗಿ ಪ್ಯಾರಕಿ ದೋ ಚಾರ ಘಡೀ ಎಂಬಂತೆ) 


ಎಂದಿಗೂ ಪೋಗದ ಈ ನಿತ್ಯಸುಖ ನೀ ನೋಡೋ । 
ದೃಢವಾಗಿಹ ಈ ತನುಭಾವನೆಯಾ ಹೊರದೂಡೋ 


ಅರಿ ಮರ್ಮವ ಕಡಿ ಕರ್ಮವ ಬಿಡು ನಿನ್ನಭಿಮಾನ ॥ 
ಭ್ರಮೆ ಬೇಡಿನ್ನು ಇದೋ ತಿಳಿಯೊ ನಿನ್ನ ನಿಜತಾಣ 


ಗುರುವಚನದಿ ಪರಮಾತ್ಮನ ನೀ ತಿಳಿಯಲು ಸಾಧ್ಯ ॥ 
ಮರೆತರೆ ಈ ನುಡಿಯಾ ತಿಳಿಯುವದೇ ದುಸ್ಸಾಧ್ಯ 


ಆತಜಾನ ಲಹರಿ / ೮೯ 
೬ ಇ 


Il 2 


॥ ೩ ॥ 
-ದೇವ 


ಹಾಸ) 
|S | 


(Ken 


I ೨ 1 
-ದೇವ 


!ಪ॥ 


1()॥ 


1೨॥ 


ಕಲ್ಪನೆ ಎರಡರ ನಡುವಿರುತಿಹ ಇರುವಿಕೆ ನೀನೇ ॥ 
ಕೇಳ್ಳ ಸತ್ಯವಿದೋ ನೀನಿಹೆ ಆ ಚಿನುಮಯನೇ 


ಬರಿ ಅರಿವೇ ನಿನ್ನಿರವದು ಆನಂದದ ರೂಪ । 
ಬೋಧಿಪ ನಿರುತದಿ ಶಿವಶಂಕರ ಗುರುವರಭೂಪ 


೧೧೬ 


wal 


[Weal 


- ಸದಾಶಿವ 


(ಚಾಲ - ಪರದೇಶಿ ಬಾಲಮಾ ಬಾದಲವಾಯಾ ಎಂಬಂತೆ) 


ಇದೇ ನೋಡು ನಿನ್ನ ನಿಜವಾದ ಸ್ವರೂಪ | ಜೀವ | 
ಇದೇ ಸಕಲ ಜಗದ ಕಾರಣಾ । ಬ್ರಹ್ಮಪೂರಣ 


ಅನಿಸುವಿಕೆಯು ಇಲ್ಲದಿರುವಾ | ತೋರಿಕಿಲ್ಲದಾ | ಬರಿ ಇರವಿದೇ | 
ಮನಸಿಲ್ಲದೆ ಬೆಳಗುತಿರುವ । ನಿದ್ರೆಹೊದ್ದದಾ | ಬರಿ ಅರಿವಿದೇ | 
ಅನುಭವದ ರೂಪನಾಗಿ ಉಳಿಯುವಾ | ಎರಡನೆಯದಿಲ್ಲದ | 
ಘನ ನಿರಾಕಾರವೇ 


ವಿಷಯಜನಿತ ದುಃಖಸುಖದ ಸುಳಿವು ತೋರದ | 
ಘನಾನಂದವೇ | ಶೇಷ ಮಾತ್ರನಾಗಿ ಸದಾ ಶಾಂತಿರೂಪದ | 
ನಿರ್ವಿಕಾರ ನೀ । ಹಸನಾಗಿ ತಿಳಿದುಕೊಳ್ಳು ಬೋಧವಾ । 
ನೀನದೆ ಎಂಬುದ । ಈ ಸತ್ಯಸ್ತರೂಪವೇ 


ಸ್ವರೂಪಾತ್ಮ ಮಾತ್ರ ಪರಮಸತ್ಕನಾಗಿಹ | ನಿತ್ಯನಾಗಿಹ | 
ಬರೀ ತೋರಿ ಅಡಗುತಿರುವ ಜಗವು ಭ್ರಾಮಕಾ | 
ಮಿಥ್ಯಾಭಾಸಕ | ಗುರುವರ್ಯ ಶಂಕರಾತ್ಮಬೋಧವಾ | 
ವೇದಾಂತಸಾರವಾ । ಪರಮಾತ್ಮ ಜ್ಞಾನವಾ 


೧೧೭ 
(ಚಾಲ - ಹವಾಮೆ ಉಡತಾ ಜಾಯೇ ಎಂಬಂತೆ) 


ಚೈತನ್ಯನೆ ನೀನಿಹೆಯೆ೦ದು | ಜಡದೇಹವು ನೀನಲ್ಲೆಂದು । 
ಈ ಜಡದೇಹವು ನೀನಲ್ಲೆಂದು ಇದ ತಿಳಿಯೋ ತಿಳಿಯೋ 


೯೦ / ಆತ್ಮಜ್ಞಾನ ಲಹರಿ 


Kel 


2 


॥ ೩ ॥ 
-ದೇವ 


ಹಾ 
[Ws 


ಕಲ್ಪನೆರಹಿತ ಸ್ಥಿತಿ ನೀನಿರುವಿ | ನಿತ್ಯಾನಂದನು ನೀ। 


ಮಿಥ್ಯಾನುಭವ ಈ ಜಗ ನಿನ್ನೋಳ್‌ | 
ಸತ್ಯಸ್ತರೂಪನೇ ನೀ। ನಿತ್ಯಮುಕ್ತನೆ 


ಎಚ್ಚರಕನಸು ನಿದ್ರೆಗಳನ್ನು | ಅರಿಯುವ ಸಾಕ್ಷಿರೂಪನೇ | 


ಅರಿವಿನ ಅರಿವೇ ನೀನಿಹೆಯೆಂದು | 


ಬೋಧೆಯ ಮಾಡಿದ ಧುರುಂಧರಸನ್ನುತ ಶಂಕರ ಗುರುವರ 


೧೧೮ 


(ಚಾಲ - ವಸಂತಮಾಸ ಒಡಿ ಬಂದಿದೆ ಎಂಬಂತೆ) 


ಟ್‌ ನಿರ್ವಿಕಲ್ಪ ಆತ್ಮನೀನಿಹ | ಆತ್ಮನೀನಿಹ | 


ಜಗವಲ್ಲ ತುಂಬಿ ನಿಂದಿಹೆ | ಎಲ್ಲ ತುಂಬಿ ನಿಂದಿಹೆ 


ಮೆಲ್ಲಮೆಲ್ಲನೆ ತಿಳಿದು ನೀನೆಲ್ಲ। 
ಹೊಂದು ಸೌಖ್ಯವ ತಾಪವ ನೀಗೀ | 
ಪರಮಾನಂದದಾ ನಿಧಿ ನೀನಾಗಿಹೆ | 
ಅರಿನಿನ್ನನು ನೀ 


ನಿತ್ಯಮುಕ್ತನೆನುತ | ಆನಂದ ಸವಿಯುತ। 
ಜವದಿ ಅರಿಯೋ ಮನುಜ ನೀ। 
ಶಂಕರನ ಬೋಧವಾ 


೧೧೯ 
ರಾಗ. ಮಾಂಡ 


ತಿಳಿ ಸತ್ಯರೂಪವ | ಪರಮಾನುಭವವ | 
ಸುವಿಚಾರದಿಂದ | ಯೋಚಿಸು ಜೀವಾ 


ನಾ ನೀನು ಎನುವಾ | ಇದು ಅದು ಎನುವ 
ನಾನಾತ್ಮಭಾವಾ ಪುಸಿಯಿದು ಜೀವಾ ॥ 
ಏನೊಂದು ಮಿಲ್ಲದೆ ತಾನುಳಿದಿರುವ | 
ಸ್ವಾನುಭವಾತ್ಮಾ ಸತ್ಯನಾಗಿರುವ 


ಅತ ಜಾನ ಲಹರಿ / ೯೧ 
೬ ಇ 


I 1 


lI 2 


- ಜಯಮ 
೬ 


ಹಾಸ) 
| S | 


I 1 


Il 2 


- ಜಯಮ 
೬ 


ತಾ. ಕವಾಲಿ 


ಹಾ 
!ಪ॥ 


1()॥ 


ಕರ್ತೃವನಿಸದ ಭೋಕ್ತವನಿಸದ | 

ಅನಿಸಿಕೆಯಳಿದಾ ನಿತ್ಕನಿರಂಜನ | 

ಮಾಯಾವಿಲಾಸದಿ ತೋರುವನೀಪರಿ। 

ಕನಸಿನೊಲಿದುವೇ ಪುಸಿ ಈ ಜಗವು ॥೨॥ 


ಅವಿಚಾರಗಳಿಗೆ ಬೇರಾಗಿ ತೋರೇ । 

ಸುವಿಚಾರದಿಂ ನೋಡೇ ತಿಳಿವುದು ಇದುವೇ ॥ 

ಅದೇ ಪರಮಾತ್ಮನೇ ನೀನಿರುವಿಯಿದೋ | 

ಗುರು ಶಂಕರಾರ್ಯನ ವರಬೋಧವಿದೋ ॥ ೩ ॥ 
-ದೇವ 

೧೨೦ 
(ಚಾಲ -“ಯಹೀ ಚಾಂದ ಹೋಗಾ” ಎಂಬಂತೆ) 
ಇದೇ ಕೇಳು ಜ್ಞಾನ | ಇದೇ ಸ್ವಾತ್ಮಭಾನ | 
ಇದೇ ಸೌಖ್ಯ ತಾಣ । ತಿಳೀ ನೀನೆ ಜಾಣಾ ಗಪ॥ 


ಶರೀರಾದಿ ಸಂಘಾತವೆಲ್ಲ ವಿಕಾರಿ | 
ಬರೀ ತೋರಿಕೆ ಸ್ವಪ್ನವೇ ಕೇಳ್‌ ವಿಚಾರಿ ॥ 
ಅರೀ ನೀ ಸ್ವರೂಪಾ ಶರೀರಾದಿ ಭಿನ್ನ I 1 


ಸದಾ ನಿರ್ವಿಕಾರ ಪರಾನಂದಸಾರ | 
ಈ ಜಾಗರ ಸ್ಪಪ್ನ ನಿದ್ರಾದಿ ದೂರ | 


ಅದೇ ನೀ ಇದೇ ಕೇಳ್‌ | ಸ್ವರೂಪಾತ್ಮಜ್ಞಾನ ॥೨॥ 

ತಿಳೀ ನಿನ್ನ ನೀ ಈ ವಚಾರಾಕ್ಷಿಯಿಂದ | 

ಇದೇ ಮೋಕ್ಷವೆಂದ ಸ್ವರೂಪಾನಂದ ॥ 

ಇದೇ ಶಂಕರಾರ್ಯಾ ನಿಜಾನಂದವೆಂದ। ॥೩॥ 
-ದೇವ 

೧೨೧ 

ರಾಗ. ಆಢಾಣಾ ತಾ. ತ್ರಿವಟ 

ಎಂದೂ ಬಂಧನವಿಲ್ಲ ಆತ್ಮಗೆ | 

ಬಂಧದ ಕಲ್ಪನೆ ಮಿಥ್ಯವಿದೆಲ್ಲ। 

ಮಂದರ ನುಡಿಯಿದು ಈ ಸಂಸಾರ ಪ ॥ 


೯೨ / ಆತ್ಮಜ್ಞಾನ ಲಹರಿ 


ನಿತ್ಯಮುಕ್ತನೇ ತಾನಾದವಗೆ | 

ಮಿಥ್ಯದ ಕಲ್ಪನೆ ಬರುವದೆಂತೋ | 
ತಥ್ಯವಿಲ್ಲದ ಮಾತಿನ ಮಾಲೆ | 

ಮತ್ತೆ ಬಂಜೆಯಾ ಮಗನೆಂಬುವವೋಲ್‌ 


ಆತ್ಮನೆ ತಾನೆಂಬನುಭವ ಪಡೆಯದೆ । 
ಮತ್ತೆ ಶಬ್ದ ಮಾತ್ರವನರಿತವಗೆ ॥ 
ಸುತ್ತಿಕೊಳ್ಳುವುದು ಸಂಶಯವಿದುವೆ | 
ಅನುಭವದೊಳಗೇನಿಲ್ಲ ವಿಕಲ್ಪ। 


ಭಾನುವಿಗುಂಟೇ ಉದಯಾಸ್ತಗಳು । 
ಮಾನವಕಲನೆಗಳು ತಾನೆಲ್ಲ॥ 

ತಾನೇ ತಾನಾದವಗಿನ್ನು | 
ಹೀನಭವದ ಬಾಧೆಯುತಾನುಂಟೇ 


ಅನುಭವರೂಪನು ತಾನಾದಾಗ। 
ಅನುಭವ ಬರುವದು ಈ ನುಡಿ ಕೇಳೈ | 
ಮನವಾಣಿಗೆ ಮೀರಿದ ಸ್ವಾತ್ಮನು ನೀ। 
ಚಿನುಮಯ ಶಂಕರತಾನಾದವಗೇ 


೧೨೨ 
ರಾ. ಭೃರವಿ 


ಜ್ಞಾನಸುಧೆಯ ಪಾನಮಾಡಿ | ಸ್ವಾನುಭವದಿ ಲೀನನಾದೆ | 
ಹೀನ ಭವದ ತಾಪವೆನಗೆ । ಬಾಧಿಸುತಿರೆ ಗುರು ನೀಡಿದ 


ಜೀವನ ಸುಖದುಃಖದಾ । 
ಭಾವ ಜೋಲಿಗಳನು ಮರೆದು ॥ 
ದೇವ ನಾನೆ ಎಂದು ತಿಳಿದು । 
ಪಾವನಾತ್ಮನೊಳಗೆ ಬೆರೆದು 


ನಾನು ನೀನು ಎಂಬ ಬೇದ । 
ಏನು ಮೋಜು ಮಾಯವಾಯ್ತು॥ 


ಆತಜಾನ ಲಹರಿ / ೯೩ 
೬ ಇ 


॥()॥ 


1೨॥ 


lA 


1೪॥ 


-ದೇವ 


ತಾ. ದಾದರಾ 


ಹಾಸನ 
IS I 


Wl C2 


ಕಾಣದಾಯ್ತು ಜೀವಭಾವ । 
ಜ್ಞಾನಬೋಧದಾ ಪಭಾವ 


ಭಾನ ಮರೆದು ದೇಹಮನದ । 
ಜ್ಞಾನಗೀತಗಳನು ಪಾಡಿ ॥ 
ತಾನೆ ತಾನಾಗಿರುವ | 

ಜ್ಞಾನಿ ಗುರುವಿನೊಳಗೆ ಕೂಡಿ 


ಕಲನಾವಿಲಾಸ ಹೋಗಿ 
ಅಲನೆಂಬ ಮತಿಯ ನೀಗಿ ॥ 
ಕಲ್ಪನಾತೀತನಾದನಲ್ಪನಾದ ಶಂಕರನಾ 


೧೨೩ 
ರಾ. ಮಾಂಡ 


(ಚಾಲ - ಉಸಳತ ತೇಜಭರೆ ಗಗನಾತ ಎಂಬಂತೆ) 


ನಿನ್ನೊಳು ನೀತಿಳಿಯೊ ಮನುಜ 


ಪರಮಾತ್ಮನೆ ನೀನಿರುವಿಯೊ ಮನುಜಾ | 
ಅರಿತು ನೋಡು ನಿನ್ನಯ ನಿಜವಾ ॥ 
ಮರೆತಿರುವಿಯೊ ನೀ ನಿನ್ನಿರುವಿಕೆಯಾ | 
ತೋರುವ ದೇಹವು ನಾನಲ್ಲೆಂದು 


ನನಸಿನ ದೇಹವು ಕನಸಿನೊಳುಂಟೆ | 
ನೆನಸಿ ನೋಡು ನಿನ್ನಿರುವಿಕೆ ಸಮವು ॥ 
ಮನಸಿನಿಂದ ನೀ ತಿಳಿಯೀ ವಿಷಯವ । 
ನನಸಿನ ದೇಹವು ನಾನಲ್ಲಂದು 


ಗಾಢನಿದ್ರೆಯಲಿ ಅಡಗಿತು ಬುದ್ಧಿಯು | 
ಗಡನೆ ನೋಡು ನಿನ್ನಿರುವಿಕೆಯಾ | 
ಜಡದೇಹವು ಮನಬುದ್ಧ್ಯಾದಿಗಳಿಂ | 
ಬಿಡಿಯಾದಿರುವಿಕೆಯುಳಿವುದು ನೀನೇ 


೯೪ / ಆತ್ಮಜ್ಞಾನ ಲಹರಿ 


2 


I 


[Wal 


-ದೇವ 


ತಾ. ಕವಾಲಿ 


ಹಾ 
!ಖ॥ 


[Kel 


1೨॥ 


I ೩ 


ಮೂರು ಜಾಗೆಯಲಿ ನಿರುತದೊಳಿರುತಿಹ। 
ಇರವರಿವಾನಂದವೆ ನೀನೈ ॥ 

ಮರೆತು ಇದನು ನೀ ಬರಿದೇ ಮಿಡುಕುವಿ ॥ 
ದೊರಕುವದೇ ಸುಖ ಹೊರಗೆ ಹುಡುಕಲು 


ತೋರಿಕೆ ಅನಿಸಿಕೆಗಳು ಕ್ಷಣಭಂಗುರ | 
ಮರಣರಹಿತ ಪರವಸ್ತುವು ನೀನೆ | 
ಅರಿವೇ ಪರಬ್ರಹ್ಮವು ತಾನೆಂದು | 
ವರಶ್ರುತಿ ಸಾರಿತು ಬ್ರಹ್ಮವೆ ನೀನೈ 


ಗುರುವಿನ ಕರುಣದಿ ತಿಳಿಯೀ ವಿಷಯವ । 
ಮರುಳಾಗದಿರೈ ಮಾಯಾಕಾರ್ಯಕೆ ॥ 
ಮರಣಜನನಗಳ ನೀಗುತಲಿ ವರ | 
ಗುರುಶಂಕರನಾ ಪದವಿಯ ಪಡೆಯುವಿ 


೧೨೪ 
ರಾ. ಸೊಹನಿ 


ಹೇಗೆ ಸೇವಿಸಲಯ್ಯ ಶ್ರೀ ಗುರುವೆ ನಿನ್ನ | 
ಆಗಮ ಪರಾಣಾದಿಗಳಿಗೆ ನಿಲುಕದನ 


ಯಾಗದಿಂ ಸೇವಿಪೆನೆ ಜನ್ಮಾದಿ ವಿರಹಿತನ | 
ಯೋಗದಿಂದೊಲಿಸುವೆನೆ ಏಕನದ್ವಯನ ॥ 
ಕೂಗಿ ಕರೆಯುವೆನೆ ನಾನಾತೀತನಾದವನ। 
ಬಾಗಿ ಭಜಿಪೆನೆ ಸಕಲಕಿಂಬಾಗಿರುವನ 


ಸ್ಮರಣೆಯನು ಮಾಡುವೆನೆ ನಾಮವೇನಿಲ್ಲದನ । 
ಸ ರಮನದಿ ಧ್ಯಾನಿಪೆನೆ ರೂಪಿಲ್ಲದವನ ॥ 
ಬಿರುದುಗಳ ಹೊಗಳುವೆನೆ ನಿರ್ಗುಣಚರಿತನ | 
ಶರಣು ಪೊರೆ ಎಂಬೆನೇ ಸತತ ನಿಷ್ಟಿಯನ 


ಶ್ರವಣಾದಿಗಳ ಮಾಳ್ದೆನೇ ಶ್ರುತಿಗೆ ದೂರನಾ 


ಇ 


ಸುವಿಚಾರಗೈವೆನೇ ಮತಿದೂರನಾ ॥ 


ಅತ ಜಾನ ಲಹರಿ / ೯೫ 
೬ ಇ 


1೪॥ 


1ಖ॥ 


I ೬ 


-ದೇವ 


ತಾ. ರುಂಪಾ 


ಹಾಸ) 
|S | 


॥()॥ 


॥೨॥ 


ಕವಿತೆಯಿಂದ ಬಣ್ಣಿಪೆನೆ ಭಾವಕ್ಕೆ ನಿಲುಕದನ । 
ತವ ಸೇವೆ ಯೆನಗೆಂತೂ ? ನಾರಾಯಣಾ 


೧೨೫ 


(ಚಾಲ - ದಿವಾಳಿ ಫಿರ ಆಗಯಿ ಎಂಬಂತೆ) 


ನೀವೆಲ್ಲ ಪರಮತ್ನನೆ ಏಳಿ | 
ಸಾರುವೆ ಈ ನುಡಿ ಕೇಳಿ 


ತುಂಬಿಹ ಜಗವನು ನಿಮ್ಮೊಳಗಿರನೇ 
ಆಲೋಚಿಸಿರೀನುಡಿಯಾ | 

ನಂಬಿರಿ ಶುತಿಶಿರ ಸಾರಿತು ಪರಮನು | 
ಹೃದಯದ ಗುಹಯೊಳಗಿರುವಾ ॥ 
ಕಾಂಬನು ಗುಹೆಗಳ ಕಳೆದುಳಿದಾ ನಿಜ | 
ಸಂಪೂರ್ಣಪದವೇ ಪರಾನಂದಾ 


ಸ್ಥೂಲದೇಹಮೊದಲಾಗಿಹ ಗುಹೆಗಳ । 
ನೈದನು ಕಳೆಯಲು ಉಳಿವಾ | 
ಮೂಲರೂಪ ಪರಮಾತ್ಮನೆ ತಾನೆಂ | 
ದರಿಯುತ ತಿಳಿಯಿರಿ ನಿಜವಾ ॥ 
ತಿಳಿಯಿರಿ ನಿರುತದಿ | ನೀವೇ ಆ ಪದ | 
ಕಳದು ಪೇಳ್ಸ ಮಾಯಾ ಶಂಕರಾರ್ಯ 


೧೨೬ 
ರಾ. ಬಿಲಾವಲ್‌ 


ನೀನೆ ನಿರಂಜನ ಪರಮಾತ್ಮ | 
ಸ್ವಾನುಭವವ ಪಡೆದು ನೋಡು 


ಬಿಡು ದೇಹದಿ ಆತ್ಮಭಾನ | 

ಪಡೆ ಗುರುವಿನ ದಿವ್ಯ ಜ್ಞಾನ | 
ನುಡಿ ಮನಸಿಗೆ ನಿಲುಕದಿರುವ | 
ಕಡೆ ಇಲ್ಲದ ಸ್ಥಿತಿಯ ನೋಡು ॥ 
ಒಡಲುಪ್ರಾಣಮನಾದಿಗಳು | 


೯೬ / ಆತ್ಮಜ್ಞಾನ ಲಹರಿ 


೩ ॥ 
- ಶ್ರೀ ಶಂಕರ 


ಪಾಸ್ಟಾ) 
!'ಹ॥ 


RON 


೨ 
-ದೇವ 


ತಾ. ದಾದರಾ 


ಹಾ 
Sl 


ಜಡವಾದವು ಎಂದು ತಿಳಿದು | 
ದೃಢನಿಶ್ಚಯದಿಂದ ಕಳೆಯೆ | 
ಕಡೆಗುಳಿಯುವ ಮೂಲರೂಪ 


ಪರಮಾತ್ಮನ ನೋಡುವುದಕೆ | 
ಹೊರಗಲ್ಲಿಯು ಹೋಗಬೇಡ । 
ಭರಿತನವನು ವಿಶ್ವದಲ್ಲ | 

ಇರನೆ ನಿನ್ನ ಹೃದಯದಲ್ಲಿ | 
ಮರೆಯದೆ ಈ ನುಡಿಯ ಬೇಗ । 
ಅರಿತುಕೊಳ್ಳು ನಿನ್ನ ರೂಪ | 
ಪರಮಪದವ ಪೊಂದುವಿನೀ। 
ಗುರುಶಂಕರನುಕ್ತಿಯಂತೆ 


ರಾ. ಕರ್ನಾಟಕಿ ೧೨೭ 


ಪರಸುಖಕರಾ | ಗುರುಬೋಧಸಾರಾ | 
ಮರಣಾ ಜರಾ | ದುರಿತಾದಿ ದೂರಾ 


ಜೀವಭಾವವಾ । ಸಟೆಯಾಗಿ ಗೈವ | 
ದೇವಭಾವವಾ | ಬಗೆನಿಲಿಸುವಾ ॥ 
ಸಾವಿನಂಜಿಕೆ | ದೂರಾಗಿ ಮಾಳ । 
ಜೀವಂತಮುಕುತಿ | ಕರೆದೀಯುವಾ 


ದೃಶ್ಯವೆಂದು ತೋರ್ಪ। ಎಶ್ವತ್ಕಾಗ ಮಾಡಿ । 
ದೃಶ್ಯವಸ್ತುವಿಂದ | ಬೇರೆನಿಸುವಾ ॥ 
ಶಾಶ್ವತಾದ ಆ|।ಪದ ತೋರಿ ಮನದ। 
ಕಶ್ಶಲವನು ಕಳೆವ | ಭವತಾರಕಾ 


ಬೇದಭಾವವಾ 1 ಛೇದಿಸುತ ಮನದಿ | 
ಬೋಧನಾರಾಯಣನ । ಕೃಪೆ ಪೊಂದಿದಾ ॥ 
ಬೋದಧರೂಪ ಗುರುವು । ಪೇಳಿರ್ದ ಬೋಧ। 
ಸಾಧು ಶಂಕರಾರ್ಯ | ತಾನೆನ್ನುವಾ 


ಆತಜಾನ ಲಹರಿ / ೯೭ 
೬ ಇ 


॥()॥ 


Il 2 


- ದೇವ 


ತಾ. ಆದಿತಾಳ 


—) 
IS I 


॥()॥ 


Il ೨ 


೩ 
-ದೇವ 


೧೨೮ 
(ಚಾಲ - ಪ್ರೀತಿ ಜೀವನದ ಜ್ಯೋತಿ ಎಂಬಂತೆ) 


ಬೋಧಾ। ಜ್ಞಾನದಾ | ಬೋದಧಾ | 
ಮೋದಾ । ಶಾಂತಿಯಾ ಸ್ವಾದಾ 


ಸ್ವರೂಪದಾ । ಸುಖಾಸದಾ । ಪ್ರಶಾಂತ ಗುರುಬೋಧಾ । 
ಮೋದಾ। ಜ್ಞಾನದಾ ಬೋಧ 


ಸುಲಭಸಾಧ್ಯ ಸುವಿಚಾರಾ । 
ವೇದಾಂತಶಾಸ್ತದ ಸಾರಾ | 
ತಾನೇ ಪರಮಾತ್ಮನು ಎನುವಾ॥ 
ಸ್ವಾನುಭವಾಮೃತಜಲಧರಾ | 
ಘೋರಾ ಸಂಸ್ಕೃತಿಯ ಪಾರಾ 


ಜೀವಭಾವವ ಮರೆಯಿಸುತಿರುವಾ | 
ಸಾವ ನೀಗುವಾ | ಮಂತ್ರವಾ॥ 
ಸಾರಿ ಪೇಳ್ವ। ಶಂಕರಾರ್ಯ। 
ಮೋದಾ | ಶಾಂತಿಯಾ ಸ್ವಾದಾ 


ರಾ. ದುರ್ಗಾ ೧೨೯ 


ಸೋಜಿಗದ ಸುದ್ದಿಯನು ಮಾಜದಲೆ ಪೇಳ್ದ 
ಈಃ ಜಗದ ಬಹುಜನಕೆ ನೈಜವೆಂದೆನಿಸದಿಹ 


ನೋಡೆ ಕಣ್ಣಿಲ್ಲ ಮಾತಾಡೆ ನಾಲಿಗೆಯಿಲ್ಲ | 
ಮಾಡೆ ಕೈಯಿಲ್ಲ ಒಡಾಡೆ ಕಾಲಿಲ್ಲ ॥ 
ಬೇಡಲ್ವೆ ಬಗೆಯಿಲ್ಲವಾಗಿ ಚಿರಸೌಖ್ಯದ | 
ಬೀಡಾದ ನಿತ್ಯದಲ ರೂಢವಾಗಿದ್ದ 


ಕನಸ ಕಂಡಿದ್ದಿಲ್ಲ ಎಚ್ಚರದೊಳಿದ್ದಿಲ್ಲ। 
ತನಿ ನಿದೆಯೆಂದೆನಗೆ ತೋರಲಿಲ್ಲ ॥ 


ಜನುಮದೊಳಗೊಮ್ಮೆಯೂ ಅನುಭವಕೆ ಬಾರದ | 
ತನುವಡಗಿ ಮನವುಡುಗಿ ಚಿನುಮಯನೆ ಆದ 


೯೮ / ಆತ್ಮಜ್ಞಾನ ಲಹರಿ 


ಹಾ 
!ಪ॥ 


॥ ಅ.ಪ. ॥ 


॥()॥ 


॥()॥ 


1೨॥ 


ಮೂರವಸ್ಥಗಳನ್ನು ಮೀರಿ ಬೇರಾಗಿದ್ದ | 
ಪಾರಮಾರ್ಥಿಕವಾದ ಸ್ವಾರಾಜ್ಯದ | 
ಧೀರಗೆ ಸಮೀಪಾದ ಭೀರುವಿಗೆ ದೂರಾದ । 


ನಾರಾಯಣನ ಬೋಧಸಾರರೂಪಾದ ॥ ೩ ॥ 
- ಶ್ರೀ ಶಂಕರ 
ರಾ. ಪಹಾಡಿ ೧೩೦ ತಾ. ಕವಾಲಿ-ದೀಪಚಂದಿ 


(ಚಾಲ - ಆನಂಹಸೇ ಬಾಸರಿ ಸುನೋ ಸಖಿ ಎಂಬಂತೆ) 
ಆನಂದವಾ ನೋಡು ನೀ ।ವಿಚಾರಿಸಿ। 


ಏನೊಂದುಮಿಲ್ಲಾಗಿ । ತಾನೆ ತಾನಾಗಿಹ ಪಗ 
ಅನಿಸಿಕ ತೋರಿಕೆ ಅಡಗುತಲಿರುತಿರೆ | 

ತನಿನಿದೆಯೆನಿಸದ ಘನಪದವಾಗಿಹ ॥ 

ಮನಸಿನಿಂದಾಚೆಗೆ ನಿಜವಾಗಿ ನೆಲಗೊಂಡ Ken 
ವಚನ 


ಇದೇ ಬ್ರಹ್ಮಾನಂದವು ನೋಡೈ | ಸದಾ | 
ನಿರ್ವಿಕಲ್ಪವಾಗಿರುವಾ | ಆ ಸ್ಥಿತಿಯನೆ ಗುರುತಿಸಿ | 
ಅನುಭವಿಸುತದನಾ ॥ 


ಮರಳಿ ಜಾಗರದಲಿ ನೆನಸಿ ಆ ಸ್ಥಿತಿಯನು | 


ಮರಣರಹಿತವದು ಅದೇ ಪರಮಾತ್ಮನು | 

ಗುರುಶಂಕರನು ಪೇಳ್ಪ ಅದೇ ತಾನು ಎನ್ನುತ ॥೨॥ 
-ದೇವ 

೧೩೧ 
(ಚಾಲ - ಉಂಚಿ ಉಂಚಿ ದುನಿಯಾಕಿ ಎಂಬಂತೆ) 

ಚಿಂತೆಯ ನೀಗೀ | ಭ್ರಾಂತಿಯ ನೀಗಿ | ಶಾಂತಿಯಹೊಂದಿ | 

ಧನ್ಯನಾದೆ ಧನ್ಯನಾದೆ | ಗುರುವೇ | 

ಪರಮದಯಾಘನ ।ನೀ ಕಲತರುವೇ । 

ನಮಿಸುವೆ ಶಂಕರಗುರುವೆ ॥ಪ॥ 


ಅತ ಜಾನ ಲಹರಿ / ೯೯ 
೬ ಇ 


ಕರ್ಮವನಾ | ಪರಧರ್ಮವನಾ । ಗುರು 
ನಿನ್ನಯ ದಯದಿಂ ನೀಗಿದೆನಾ ॥ 
ತಾನೊಂದೇಯಾಗಿಹ | ಭಾನವಮೀರಿಹ | 
ಆನಂದರೂಪನೆ ನಾನಾದೆನೈ | ಪಾರಾದೆನೈ | 
ಶ್ರೀಗುರುವೇ ನಮಿಸುವೆ ಶಂಕರಗುರುವೆ 


ಆತ್ಮನೆ ನಾ ಪರಮಾತ್ಮನೆ ನಾ। ಘನ 

ಚಿನ್ನಯರೂಪನೆ ಆಗಿಹೆ ನಾ। 

ಬಂಧವು ಕಳಚಿತೈ | ಸಂದೇಹ ನೀಗಿತ್ಯ | 

ನಿನ್ನ ಬೋಧದಿ ಮುಕ್ತನಾದೆನೈ | ಪಾರಾದೆನೈ | 
ಶ್ರೀಗುರುವೇ ನಮಿಸುವೆ ಶಂಕರಗುರುವೆ 
ದೇಹವಾಸನೆ | ಶಾಸ್ತವಾಸನೆ | 

ಲೋಕದ ವಾಸನೆ 'ಹೋಯಿತಿದೋ | 
ಸೋಹಮೆಂಬ ಜ್ಞಾನವಾಗಿ | ಮೋಹವಲ್ಲನಾಶವಾಗಿ 


ಆಹಾ! ಶಂಕರಗುರೊ | ಮುಕ್ತನಾದೆ | ಯುಕ್ತನಾದೆ | 
ಗುರುವೆ ನಮಿಸುವೆ ಶಂಕರಗುರುವೆ 


೧೩೨ 
ರಾಗ. ಬಾಗೇಶ್ರೀ 


ಏನಿದೇನಿದು | ಆಹಹ । ಏನಿದೇನಿದು । 
ಶೂನ್ಯದಂತೆ ತೋರುತಿಹುದು | ಧನ್ಯತೆಯನು ಬೀರುತಿಹುದು 


ನೋಡದ ಕಂಗೊಳಿಪ ನೋಟ | ತೀಡದ ತಣ್ಣೆಲರ ತೀಟ ॥ 
ಊಡದ ಸವಿ ಸೊಗಸಿನೂಟ | ಕೂಡದ ಸಂತೋಷ ಕೂಟ 


ಮರವಿಗೆ ಮರವಾದುದೇನೊ ।ಅರಿವಿಗೆ ಅರಿವಾದುದೇನೊ ॥ 
ಮರಣಕೆ ಮೃತಿಯಾದುದೇನೊ | ಹರುಷಕೆ ಹರುಷಾದುದೇನೊ 


ನೋವು ಎಲ್ಲಿ ನೆನಪು ಎಲ್ಲಿ | ಭಾವವೆಲ್ಲಿ ಭಕುತಿ ಎಲ್ಲಿ 
ಜೀವನೆಲ್ಲಿ ದೇವನೆಲ್ಲಿ | ಹಾವು ಎಲ್ಲ ಹಗ್ಗವಲ್ಲಿ 


೧೦೦ / ಆತಜಾನ ಲಹರಿ 
೬ ಆಈ 


Ken 


Il 2 1 


೩ ॥ 


- ಜಯಮ 
೬ 


ತಾ. ದಾದರಾ 


—) 
|S I 


॥()॥ 


Il ೨ 


I ೩ 


ಧ್ಯಾನದೆಣ್ಣೆಯುರಿದು ಹೋಗಿ | ಜ್ಞಾನದೀಪ ಕಾಣದಾಗಿ ॥ 
ಮೌನ ಸ್ವಾನುಭಾವವಾಗಿ | ತಾನು ಬೇರೆ ಇಲ್ಲದಾಗಿ 


ದೇಹವಿಲ್ಲ ದೇಹಿಯಿಲ್ಲ। ಮೋಹವಿಲ್ಲ ಮಹಿಮಯಿಲ್ಲ॥ 
ಕೋಹಮಿಲ್ಲ ಸೋಹಮಿಲ್ಲ। ಆಹಾ ತಾನೆ ಎಲ್ಲ 


ನರಜನ್ನದ ಪರಮಮುಣ್ಯ | ಪರಮಾತ್ಮಜ್ಞಾನಗಮ್ಯ | 
ಗುರುನಾರಾಯಣನೆ ಮಾನ್ಯ | ಅರೆರೆ ನಾನೆ ಧನ್ಯ ಧನ್ಯ 


೧೩೩ 
ರಾ. ಭೈರವಿ 


ಆರತಿ ಬೆಳಗುವೆ ಚಿನ್ನಯಮೂರುತಿ ಸದ್ಗುರುನಾಥನಿಗೆ | 
ಮೀರಿದ ಮಹಿಮಗೆ ದೇವರ ದೇವಗೆ ಬಾವಾತೀತನಿಗೆ 


ಬಾಧೆಗಳಲ್ಲವ ನಿಗಲು ಸಜ್ಜನಶಾಸ್ತ ಸಂಗಬಲದಿ | 
ಮೊ 


ಸಾಧನೆ ನಾಲ್ಕನು ಸಾಧಿಸಿ ಬಂದಿಹ ಸಾಧಕರಿಗೆ ಮುದದಿ | 
ಬೋಧೆಯ ಮಾಡುತ ಮುಕುತಿಯ ದಾರಿಯ ತೋರಿದೆಯ್ಯ ದಯದಿ 


ಎಚ್ಚರಂಬುವದು ಕನಸಿನಂದದಿ ತುಚ್ಚವೆಂದು ಬಗೆದು | 


ಮುಚ್ಚಿದಂತಿರುವ ನಿದ್ರೆಯನರಿಯುವ ಸಾಕ್ಷಿಯೆ ನೀನೆಂದು | 
ಸ್ವಚ್ಛವಾಗಿ ತಿಳಿಯೆಂದು ಬೋಧಿಸಿದ ಮಹಿಮಗೆ ನಾನಿಂದು 


ಬರಿ ಅರಿವೇ ಪರವಸ್ತುವು ಅದುವೇ ನೀನೆಂದರುಹಿದಗೆ | 


ಬರಿಯಭ್ರಮೆಯು ಜಗಜೀವರೆಂಬುದು ಕನಸೆಂದುಸುರಿದಗೆ । 


ಶರಣು ಬಂದ ಶಂಕರನುದ್ದರಿಸಿದ ಗುರುನಾರಾಯಣಗೆ 


೧೩೪ 
ರಾ. ಭೃರವಿ 


ಮಂಗಲಂ ಗುರುರಾಜಗೆ | 
ಮಂಗಲ ಪರಮಾನಂದ ಸ್ವರೂಪಗೆ 


ಆತಜಾನ ಲಹರಿ / ೧೦೧ 
೬ ಈಗ 


[Weal 


॥ ೫ 


Il ೬ 


- ಶ್ರೀಶಂಕರ 


—) 
lS | 


॥()॥ 


I 2 


ಜೀವಪರಮರೈಕ್ಕವ ತಿಳುಹಿಸುವಾ | 
ದೇವನೆ ನೀನೆನ್ನುತ ಬೋಧಿಸುವಾ ॥ 

ಸಾವು ಸಂಕಟಗಳ ಮೂಲವ ಕಡಿಯುವಾ । 
ಪಾವನಾತ್ಮ ಘನಜ್ಞಾನಸ್ತರೂಪಗೆ 


ವೇದವೇದಾಂತದ ಸಾರವ ತಿಳುಹಿ | 
ಶೋಧಿಸಿ ದೇಹತ್ರಯಗಳ ಕಳಹಿ ॥ 

ಬಾಧರಹಿತ ಪರಮಾತ್ಮನ ಅರಿವನು | 
ಬೋಧಿಸಿ ಅನುಭವದಲಿ ನೆಲೆಸಿದಗೆ 


ತೋರಿಕೆ ಅನಿಸಿಕೆ ಎನಿಸುವ ದ್ವೈತವ | 
ಧೀರತನದಿ ಸುಳ್ಳಂದು ತಿಳಿಸುವಾ ॥ 
ನಾರಾಯಣಗುರುವರನ ಕೃಪಾಪ್ರಿಯ 
ಪೂರಣಬ್ರಹ್ಮಸ್ಥರೂಪ ಶಂಕರಗೆ 


೧೩೫ 
ರಾ. ಭೈರವಿ 


ಮಂಗಲವಾ ಪಾಡುವೆನಾ । 
ಮಂಗಲಾಂಗ ಗುರುದೇವಗೆ ॥ 
ಸಂಗರಹಿತ ಸಂಪೂರ್ಣಗೆ | 
ಕಂಗೊಳಿಸುವ ಪರಮಾತ್ಮಗೆ 


ಬೋಧಿಸುತಲಿ ಪ್ರೇಮದಿಂದ | 
ಸಾಧನೆ ಸಾಧ್ಯಗಳ ಮರ್ಮ ॥ 
ಛೇದಿಸುತಲಿ ಭವಜಾಲವ। 
ಮೋದವೀವ ಘನ ಮಹಿಮಗೆ 


ಬಲು ಶಾಸ್ತ್ರದ ತೊಡಕಿಲ್ಲದೆ । 
ಸುಲಭದಿಂದ ಬೋಧಿಸುವಾ | 
ತಿಳಿ ಆತ್ಮನೇ ನೀನೆನ್ನುತ | 

ಘನ ಶಾಂತಿಯ ನೀಡಿದವಗೆ 


೧೦೨ / ಆತಜಾನ ಲಹರಿ 
೬ ಠೌ 


॥()॥ 


1೨॥ 


॥ ೩ ॥ 
-ದೇವ 


ತಾ. ದಾದರಾ 


ಹಾ 
|S ॥ 


॥()॥ 


೨ 


ನಾರಾಯಣ ಗುರುದೇವನ। 

ಪರಮಪೀತಿ ಪಾತ್ರನೀತ ॥ 

ಧರೆಯೊಳಗವತರಿಸಿದ ಶೀ | 

ಗುರುಶಂಕರದೇವನಿಗೆ ॥ ೩ ॥ 


-ದೇವ 
೧೩೬ 
ರಾ. ಭೃರವಿ ತಾ. ಕೇರವಾ 


ನಾ ಬೆಳಗುವನಾರತಿಯಾ । 
ಗುರುಸಾರ್ವಭೌಮನಿಗೆ ಪ ॥ 


ಅನುಭವರೂಪನಿಗೆ | 

ನಿಜ ಜ್ಞಾನವ ಬೋಧಿಪಗೆ ॥ 

ಚೆನುಮಯ ರೂಪನಿಗೆ | 

ನಿಜ ಬ್ರಹ್ಮಾನಂದನಿಗೆ Ren 


ಶಾಂತಿಯ ನೀಡುವಗೆ। 

ಬಲು ಭ್ರಾಂತಿಯ ನೀಗಿಪಗೆ ॥ 

ಚಿಂತೆಯ ಕಳೆದವಗೆ | 

ಆದ್ಯಂತ ವಿಹೀನನಿಗೆ ॥೨॥ 


ಬಂಧವ ಹರಿಸಿದಗೆ | 

ಆನಂದದಿ ಬೋಧಿಪಗೆ 

ವಂದಿಪೆ ದೇವನಿಗೆ | 

ಶ್ರೀ ಶಂಕರ ರೂಪನಿಗೆ ॥೩॥ 


೧೩೭ 
ರಾ. ಭೃರವಿ ತಾ. ದಾದರಾ 


ಚರಣಕಮಲಕರ್ಪಿಸುವೆ। 

ಗುರುನಾಥಾ ಈ ಸೇವೆಯ ॥ 

ಕರುಣನಿಧಿಯೆ ಜ್ಞಾನರೂಪ | 

ಪರಮಾತುಮ ಪರಮಪುರುಷ ॥ಪ॥ 


ಅತ ಜಾನ ಲಹರಿ / ೧೦೩ 
೬ ಆಗಿ 


ರಾಜವಿದ್ಯೆ ರಾಜಗುಹ್ಯ | 

ಆತ್ಮತತ್ವ ಬೋಧಿಸಿ ನೀ ॥ 

ಮೂಢತನದ ತಮವ ಕಳೆದು | 

ತೇಜದಿಂದ ಮೆರವ ನಿನ್ನ lO 1 


ಬಾಲನ ತೊದಲಾದ ನುಡಿಯ | 

ಕೇಳಿ ಜನಿಸಿ ನಲಿವ ತೆರದಿ ॥ 

ಲೀಲೆಯಿಂದ ಆಲಿಸುತಲಿ | 

ಪಾಲಿಸು ಗುರುಶಂಕರನೆ ॥೨॥ 


ಬ್ರಭೂ. ಸದ್ಗುರು ಶ್ರೀ ಶಂಕರಭಟ್ಟರು ಅಗ್ನಿಹೋತ್ರಿ 
ಇವರ 
ಚರಣಕಮಲ ಸ್ಮರಣೆಗಾಗಿ 
ಅರ್ಪಣೆ 


೧೦೪ / ಆತಜಾನ ಲಹರಿ 
೬ ಠೌ 


ಗ್ರಂಥರಚನಾಸಾಮರ್ಥ್ಯ-ಕವಿತ್ವ-ಸಂಗೀತಜ್ಞಾನ- 
ಉಪನ್ಯಾಸಕಲ-ಬಹುಭಾಷಾಪಟುತ್ವ-ಹರಿಕಥಾ 
ಕೀರ್ತನ ಮುಂತಾದ ಬಹುಮುಖ ಪ್ರತಿಭಾವಂತರಾದ 


ಶ್ರೀ ದೇವರಾಯಕುಲಕರ್ಣಿಯವರಿಂದ ರಚಿತವಾದ ಕೆಲವು ಗ್ರಂಥಗಳು 
೧. ಶಂಕರಸಂಸ್ಥರಣ ಮತ್ತು ಶಂಕರ ಸಿದ್ಧಾಂತ ಸಂಸ್ಮರಣ 
೨. ಶಾಂಕರವೇದಾಂತ ಸೌರಭ 

a. Adhyama Yoga 

೪. ಶ್ರವಣ, ಮನನ, ನಿಧಿಧ್ಯಾಸನ 

೫. ವೇದಾಂತ ಲೇಖನ ಮಾಲೆ 

೬. ಆತ್ಮಜ್ಞಾನ ಲಹರಿ (ಪದಗಳ ಸಂಗಹ) 

೭. ಶಂಕರ ದರ್ಶನ (ಬ್ರಹ್ಮಜ್ಞವಚನ-ತ್ರಿಪದಿ) 

(೮ ಅಧ್ಯಾತ್ಮಯೋಗ (ಕನ್ನಡ) 

೯. ಶ್ರೀಭಗವದ್ಗೀತಾ ಲಾವಣಿ 

೧೦. ಶ್ರೀದತ್ತನಾಮಾಮೃತ 

೧೧.ಗಣೇಶವಿದ್ಕೆ 

೧೨. ವೇದಾಂತದ ಒಳಗಣ್ಣು 

೧೩. Avasthaatraya Viveka Prakriya 


೧೪. Teachings of Brahman through the attribution of 
Avidya & Maya 


೧೫. Guidelines to Shankaravedanta 


ಆತಜಾನ ಲಹರಿ / ೧೦೫ 
೬ ಈಗ 


ಪ್ರಕಟನೆಗೆ ಉದಾರವಾಗಿ ಸಹಾಯ ಮಾಡಿದ ದಾನಗಳ ವಿವರ 


ಬೆಂಗಳೂರು 
ಆರ್‌.ಬಿ.ಗೋಪಿನಾಥ್‌ ಬೆಂಗಳೂರು 
ಶಾರದ ಜಿ ದೇಸಾಯ್‌ ಬೆಂಗಳೂರು 
ಶಾರದಮ್ಮ ಬೆಂಗಳೂರು 
ಸರೋಜ ನಾರಾಯಣ ಬೆಂಗಳೂರು 
ಸುಧಾ ಜೋಶಿ ಬೆಂಗಳೂರು 
ಶುಭದ ವಿ ಹಂಪಿಹೊಳಿ ಬೆಂಗಳೂರು 
ಶುಭದ ಕುದ್ದಾರ್‌ ಬೆ೦ಗಳೂರು 
ವಾಣಿ ಪುರೋಹಿತ್‌ ಬೆ೦ಗಳೂರು 
ರಾಮಣ್ಣ ದಂಡವತಿ ಬೆಂಗಳೂರು 
ಸಂಜನ ಬಡಗಿಂಡಿ ಬೆಂಗಳೂರು 
ಗೀತಾ ಆರ್‌ ವರಖಿಡಿ ಬೆಂಗಳೂರು 
ಲಕ್ಷೀಪತಿ ಬೆಂಗಳೂರು 
ಶಿವಲಿಂಗಪ್ಪ ಬೆ೦ಗಳೂರು 
ರಘುನಂದನ್‌.ಎನ್‌ ಬೆಂಗಳೂರು 
ಗಾಯತ್ರಿ ಬೆ೦ಗಳೂರು 
ಉಷಾ ಬಿ ನಾಯಕ್‌ ಬೆ೦ಗಳೂರು 
ಸುಶೀಲಮ್ಮ ಬೆಂಗಳೂರು 
ಪಾರಿಜಾತ ಬೆಂಗಳೂರು 


೧೦೬ / ಆತಜಾನ ಲಹರಿ 
೬ ಆಈ 


2000 
1001 
1001 
1001 
1001 
1001 
1001 
1001 
1101 
1001 
1001 
1001 
1000 
1000 
೨೦೦ 
೨೦೦ 
101 
೨೦೦ 


ಗ್ರಂಥಕರ್ತರ ಕಿರುಪರಿಚಯ 
ಶ್ರೀ ಬ್ರಹ್ಮಕವಿ ಶ್ರೀ ದೇವರಾಯ ಕುಲಕರ್ಣಿ (ಹೊಂಬಳ) 
(೧೯೨೨-೧೯೯೩) 


ಕರ್ನಾಟಕ ರಾಜ್ಯದ ಗದಗ ಜಲ್ಲೆಯ ಕೂ೦ಬಳ ಗ್ರಾಮದವರಾದ, ಆಗ 
ರ್ಭಶ್ರೀಮಂತರಾದ ರಾಘವೇಂದರಾಯರ ಪುತ್ರರಾದ ಶ್ರೀ ದೇವರಾಯ ಕುಲಕರ್ಣಿ 
ರವರು ತಾ| ೨-೧೨-೧೯೨೨ ರಲ್ಲಿ ಜನಿಸಿದರು. ಅನಂತರ ಪ್ರಾಪ್ತವಯಸ್ಕ್ಮರಾದಾಗ 
ಶ್ರೀ ಅಗ್ನಿಹೋತ್ರಿ ಶಂಕರ ಭಟ್ಟರೆಂಬ ಗುರುಗಳಲ್ಲಿ ಸಂಸ್ಕೃತ ಭಾಷೆ ಹಾಗೂ 
ಅರ್ವಾಚೀನ ವೇದಾಂತ ಸಂಪ್ರದಾಯದಂತೆ ಶಂಕರ ವೇದಾಂತಾಧ್ಧಯನ ಮಾಡಿದರು. 
೧೯೫೪ರಿಂದ ಹೊಳನರಸೀಪುರದ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ಪತೀ 
ಮಹಾಸ್ವಾಮಿಗಳ ಶಿಷ್ಯರಾಗಿ ಶಾಂಕರ ವೇದಾಂತವನ್ನು ಪ್ರಸ್ಥಾನತ್ರಯ ಶಂಕರ 
ಭಾಷ್ಯಾನುಸಾರವಾಗಿ ಅಧ್ಯಯನ ಮಾಡಿ ಪ್ರವಚನ ಹಾಗೂ ಗ್ರಂಥ ರಚನೆಗಳ 
ಮೂಲಕ ವೇದಾಂತ ತತ್ತ್ವ ಪ್ರಚಾರವನ್ನು ದೇಶವಿದೇಶಗಳಲ್ಲಿ ಕೈಗೊಂಡರು. 
೧೯೫೬ರಿಂದ ಬೆಂಗಳೂರು ನಗರದಲ್ಲಿ ನೆಲೆಸಿದರು. 


ಸಂಸ್ಕೃತ, ಕನ್ನಡ, ಮರಾಠಿ, ತೆಲಗು, ಇಂಗ್ಲೀಷ್‌-ಭಾಷಾಭಿಜ್ಜರಾದ ಗಂಥ 
ಕರ್ತರು ತಮ್ಮ ಸಾವಿರಾರು ವೇದಾ೦ಂತಪ್ರವಚನಗಳ ಮೂಲಕ ಶಂಕರ ಸಿದ್ಧಾಂತವನ್ನು 
ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯಗಳಲ್ಲ ಪ್ರಚಾರ ಮಾಡಿ ವಿದ್ವಾಂಸರ 
ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕೆಲವು ವಿದೇಶೀಯ ಜಿಜ್ಞಾಸುಗಳಿಗೂ ಶಾಂಕರ 
ವೇದಾಂತವನ್ನು ಬೋಧಿಸಿದ್ದಾರೆ. ಸಾಧನ ಮಾರ್ಗದಲ್ಲಿಯೂ ಅನುಭವಿಗಳಾಗಿದ್ದು 
ಶ್ರೀ ದತ್ತಗುರುವಿನ ಉಪಾಸಕರೂ ಶಿಷ್ಟಾಚಾರ ಸಂಪ್ರದಾಯವಂತರೂ ಆಗಿದ್ದು 
ತಾ| ೭-೧೨-೧೯೯೩ ರಂದು ತಮ್ಮ ೭೨ನೆಯ ವಯಸ್ಸಿನಲ್ಲಿ ದೈವಾಧೀನರಾದರು. 
ಈ ಮಹನೀಯರ ಅಮೋಘವಾದ ಅಧ್ಯಾತ್ಮ ವಿದ್ಯಾ ಪ್ರಚಾರ ಸೇವೆಗೆ 
ಜಿಜ್ಞಾಸುಗಳಲ್ಲರೂ ಕೃತಜ್ಞರಾಗಿದ್ದೇವೆ. 


ಅತಜಾನ ಲಹರಿ / ೧೦೭ 
ಅ್ರ ಆಗಿ 


